ಖಗವಾನ್‌ 
ಮಹಾವೀರ 


ಜಿ.ಪಿ. ರಾಜರತ್ನಂ 


ಭಗವಾನ್‌ ಮಹಾವೀರ 


ಪ ಹಾಹಾ ರಾ 


ಜಿ.ಪಿ. ರಾಜರತ್ನಂ 


“ಜೀವಮಜೀವಂ ದವ್ಹಂ ಜಿಣನರವಸಹೇಣ ಜೇಣ ಣಿದ್ದಿಟ್ಟಿಂ 
ದೇವಿಂದವಿಂದವಂದಂ ವಂದೇ ತಂ ಸವ್ವದಾ ಸಿರಸಾ” 


ಯಾವ ಜಿನವರವೃಷಭನಿಂದ 
ಜೀವ ಅಜೀವ ದ್ರವ್ಯಗಳು ನಿರ್ದಿಷ್ಟವಾದುವೋ 
ಆ ದೇವೇಂದ್ರವ್ಯಂದವಂದ್ಯನನ್ನು 
ಸರ್ವದಾ ಶಿರಸಾ ವಂದಿಸುತ್ತೇನೆ. 


ಶಾಕ್ಯ ಸಾಹಿತ್ಯ ಮಂಟಪ, 
ಏಪ್ರಿಲ್‌ ೧೯೩೮] ಮಲ್ಲೇಶ್ವರ--ಬೆ೦ಗಳೂರು. [ನಾಲ್ಕಾಣೆ 


ಎಲ್ಲಹಕ್ಕುಗಳು ಕಾದಿರಿಸಿದೆ. 


ಜಿ.ಪಿ. ರಾಜರತ್ನಂ 
ಅವರ ಇತರ ಪುಸ್ತಕಗಳು. 


ಕಡಲೆಪುರಿ ಚುಟಕ ಗುಲಗಂಜಿ 
ಕೆನೆಹಾಲು ಕಲ್ಲುಸಕ್ಕರೆ 
ಗೌತಮ ಬುದ್ಧ 


ಶ್ರೀ ರಾಮಚಂದ್ರ ಶ್ರೀ ಹರ್ಷ ಅಶೋಕ ಮೌರ್ಯ 


ರತ್ನನ ಪದಗಳು ಶಾಂತಿ ರತ್ನನ ದೋಸ್ತಿರತ್ನ 
ಗಂಡುಗೊಡಳಿ ಹನಿಗಳು ಬೆಳುದಿಂಗಳು 


(ಉಳಿದ ಪುಸ್ತಕಗಳು ಕಡೆಗೆ) 


ಆಕರ: 
https://archive.org/details/dliosmania.3653/page/m43/mode/2up 


ಓಸಿಆರ್‌ ಪರಿವರ್ತನೆ: ವಿಶು [https://vishwakoshaagaara.blogspot.com/] 


ಧರ್ಮಪ್ರಕಾಶ ಮುದ್ರಾಲಯ, ಮಂಗಳೂರು. 


ಪ್ರವೇಶ 


ಇಂದು ಚೈತ್ರ ಶುಕ್ಷ ತ್ರಯೋದಶಿ. 

ವೈಶಾಖ ಶುಕ್ಲ ಪೂರ್ಣಿಮೆಯು ಬುದ್ಧನ ಜನನ ಬೋಧಿದರ್ಶನ ಪರಿನಿರ್ವಾಣಗಳ 
ದಿನವೆಂದು ಬೌದ್ಧರಿಗೆ ಮಾನ್ಯವಾದಂತೆ ಚೈತ್ರ ಶುಕ್ಲ ತ್ರಯೋದಶಿಯು ಭಗವಾನ್‌ ಮಹಾವೀರನ 
ಜನ್ಮದಿನವೆ೦ದು | ಜೈನರಿಗೆ ಮಾನ್ಯ. ವೈಶಾಖ ಶುದ್ಧ ಪೂರ್ಣಿಮೆಯಂದು ಸರ್ವತ್ರ 
ಬುದ್ಧಜಯಂತಿಯನ್ನು ಆಚರಿಸುವಂತೆಯೇ ಚೈತ್ರ ಶುಕ್ಲ ತ್ರಯೋದಶಿಯಂದು ಮಹಾವೀರ 
ಜಯಂತಿಯನ್ನು ಸರ್ವತ್ರ ಆಚರಿಸಬೇಕಾದುದು ಯೋಗ್ಯವಾದರೂ ಏನೋ, ಏಕೋ, ಈ 
ಜಯಂತಿಯ ಬಗ್ಗೆ ಉತ್ತರ ಹಿಂದೂಸ್ಥಾನದಲ್ಲಿ ಕಾಣಬರುವ ಲವಲವಿಕೆ ಉತ್ಸಾಹಗಳು ದಕ್ಷಿಣದಲ್ಲಿ 
ಜೈನರಲ್ಲಿಯೂ ಕಂಡುಬರುತ್ತಿಲ್ವ 

ಜಗತ್ತಿನ ಬಹುಜನರು ಬುದ್ಧನಿಂದ ಕಲಿತ ಅನೇಕ ಮಹಾ ತತ್ವಗಳಲ್ಲಿ 

“ಉಕ್ಕಾಧರೋ ಮನುಸ್ಸಾನ೦ ನಿಚ್ಚಂ ಅಪಚಿತೋ ಮಯಾ” 
ಎಂಬುದೂ ಒಂದು. (ಅಜ್ಞಾನದ ಕತ್ತಲೆಯಲ್ಲಿ ಕಣ್ಣುಕಾಣದ) ಮನುಷ್ಯರಿಗೆ (ಕಣ್ಣು ಕಾಣಲೆಂದು 
ಜ್ಞಾನದ) ಪಂಜು ಹಿಡಿದವರನ್ನು ನಾನು ಸದಾ ಗೌರವಿಸುತ್ತೇನೆ” ಎ೦ಬುದು ಬುದ್ಧನ ಮಕ್ಕಳಿಗೆ 
ಒಪ್ಪುವ ಮಾತು. 

ನಮ್ಮ ಭರತಖಂಡದಲ್ಲಿ ಆಗಿಹೋದ ಪ್ರಸಿದ್ಧ “ಉಲ್ಕಾಧರ”ರಲ್ಲಿ ಬುದ್ಧನ ಹಿರಿಯ 
ಸಮಕಾಲೀನನಾದ 'ನಿಗಂಠ ನಾಥಪುತ್ತ'ನೆಂಬವನು, ಜೈನರ ಚರಮ ತೀರ್ಥಂಕರನೆನಿಸಿ 
“ಮಹಾವೀರ”ನೆಂಬ ಹೆಸರಿನಿಂದ ಹೆಚ್ಚು ಬಳಕೆಯಾದವನೂ ಒಬ್ಬನು. ಆ ಮಹಾಪುರುಷನ 
ವಿಷಯವಾಗಿ ದಿಗಂಬರ, ಶ್ವೇತಾಂಬರ, ಸ್ಥಾನಕವಾಸಿ ಮತ್ತು ಬೌದ್ಧ ಸ೦ಪ್ರದಾಯಗಳಲ್ಲಿರುವ 
ವಿವಿಧ ನಿರೂಪಣೆಗಳನ್ನು ಸಮಾಲೋಚಿಸಿ ಆತನ ಜೀವನವನ್ನು ಬರೆಯುವ ಬಯಕೆ ಹಲವು 
ವರುಷದಿಂದ ಉ೦ಟು. ಅದಕ್ಕೆ ಇನ್ನೂ ಸಿದ್ದತೆ ಸಂಪೂರ್ಣವಾಗಿಲ್ಲ 

ಮೇಲೆ ಹೇಳಿದ ಸಂಪ್ರದಾಯಗಳಲ್ಲಿ ಒಂದಾದ ಶ್ವೇತಾಂಬರ ರೀತಿಯನ್ನು ಆಧರಿಸಿ 
ಕಳೆದ ದೀಪಾವಳಿ ಸಮಯದಲ್ಲಿಪ್ರಕಟಸಿದ 'ಮಹಾವೀರನ ಮಾತುಕತೆ'ಯನ್ನುಕೆಲವರಾದರೂ 
ನೋಡಿರಬಹುದು. 

ಈ ಪುಸ್ತಕದಲ್ಲಿ ಕೇವಲ ದಿಗಂಬರ ಸ೦ಪ್ರದಾಯದ ರೀತಿಯಾಗಿ ಬರೆದ ಮಹಾವೀರನ 
ಜೀವನಚರಿತ್ರನನ್ನು ಕಾಣಬಹುದು. ಇದನ್ನು ಜೈನರಿಗಿ೦ತ ಹೆಚ್ಚಾಗಿ ಜೈನರಲ್ಲದವರಿಗಾಗಿ 


ಬರೆದಿರುವೆನಾದುದರಿ೦ದ ಜೈನ ಪರಿಭಾಷೆಯನ್ನು ಬಹಳವಾಗಿ ತು೦ಬದೆ ತೀರದ ಕಡೆ ಮಾತ್ರ 
ತಂದಿದ್ದೇನೆ. ಜೈನ ಬಾಂಧವರು ಇದನ್ನು ಅಪಚಾರವೆಂದು ಗಣಿಸದಿರುವ ಕೃಪೆ ಮಾಡಬೇಕು. ಈ 
ಪುಸ್ತಕದಲ್ಲಿ ಬಳಸಿರುವ ಪರಿಭಾಷೆಗೆ ವಿವರಣೆ ಬೇಕಾದರೆ, ದಯೆಮಾಡಿ ನನ್ನ 'ಮಹಾವೀರನ 
ಮಾತುಕತೆ'ಯ ಕಡೆಯ ಪುಟಗಳನ್ನುನೋಡಬಹುದು. 

ಇಲ್ಲಿನ ವಿಷಯಗಳನ್ನು ತಿಳಿಯಲು 'ಉತ್ತರ ಪುರಾಣ'ದ ಕಡೆಯ ಭಾಗಗಳನ್ನು 
ಪ್ರೇಮದಿ೦ದ ಕಳುಹಿಸಿಕೊಟ್ಟ ಜೈನಧರ್ಮಭೂಷಣ ಬ್ರಹ್ಮಚಾರಿ ಶೀತಲಪ್ರಸಾದರಿಗೂ, 
'ಚಾವುಂಡರಾಯ ಪುರಾಣ'ವನ್ನು ನೋಡಲು ಅನುಕೂಲಮಾಡಿಕೊಟ್ಟಿ ಮೈಸೂರಿನ 
ಓರಿಯೆಂಟಲ್‌ ಲೈಬ್ರರಿಯವರಿಗೂ, ಬಾಬೂ ಕಾಮತಾ ಪ್ರಸಾದಜಿಯವರ ಹಿಂದೀ ಗ್ರಂಥಗಳನ್ನು 
ಆದರದಿಂದ ಒದಗಿಸಿದ ಸೂರತ್ತಿನ ಮೂಲಚಂದ್‌ ಕಿಸನದಾಸ್‌ ಕಪಾಡಿಯಾ ಅವರಿಗೂ ನಾನು 
ಕೃತಜ್ಞನಾಗಿದ್ದೇನೆ. ಅಂತೆಯೇ, ಹೆಜ್ಜೆಹೆಜ್ಜೆಗೂ ಸಹಾಯಮಾಡಿರುವ ಜಗಮಂದರಲಾಲ್‌ 
ಜೈನಿಯನರ “ಔಟ್‌ಲೈನ್ಸ್‌ ಆಫ್‌ ಜೈನಿಸ೦” ಗ್ರಂಥಕ್ಕೂ ನಾನು ಖಣಿ. 

ಈ ಪುಸ್ತಕದಲ್ಲಿ ಕೊಟ್ಟಿರುವ ಎರಡು ಚಿತ್ರಗಳಲ್ಲಿ ಮೊದಲನೆಯದು ಮಿತ್ರರೊಬ್ಬರು 
ಚಿತ್ರಿಸಿದುದು. ಅದರಲ್ಲಿ ನಡುವೆ ಜಿನಮೂರ್ತಿಯನ್ನೂ ಕೆಳಗೆ ತೀರ್ಥಕರ ಮಾತೆಯ ಮುಖದಲ್ಲಿ 
ಸಿಂಹ ಪ್ರವೇಶಿಸುವುದನ್ನೂ ಸುತ್ತ ಆಕೆ ಕಂಡ ಹದಿನಾರು ಸ್ವಪ್ಪಗಳನ್ನೂ ಬಿಡಿಸಿದ್ದಾರೆ. 
ಎರಡನೆಯದು ಶ್ರವಣ ಬೆಳಗುಳ ಶ್ರೀಮಠದಿಂದ ಶ್ರೀಯುತ ಜಿ. ಪಿ. ಪಮ್ಮಯ್ಯನವರು ತೆಗೆದು 
ಕಳುಹಿಸಿದ ಮಹಾವೀರಸ್ವಾಮಿಯ ಮೂರ್ತಿ. ಇವರಿಬ್ಬರ ಸಹಾಯಕ್ಕೆ ನಾನು ಕೃತಜ್ಞ. 

ಈ ಸಣ್ಣ ಪರಿಚಯವನ್ನು ಈ ಚೈತ್ರ ಶುದ್ಧ ತ್ರಯೋದಶಿಯ ಮಹಾವೀರ ಜಯಂತಿಯ 
ಕಾಲದಲ್ಲಿ ಆ ಉಲ್ಕಾಧರನ ಬಗೆಗೆ ನನಗಿರುವ ಗೌರವದ ಕಾಣಿಕೆಯಾಗಿ ನನ್ನ ಕನ್ನಡ 
ಬಾಂಧವರಿಗೆ ಸಮರ್ಪಿಸಿದ್ದೇನೆ. ಪ್ರಮಾದಗಳೇನಾದರೂ ಇರುವಲ್ಲಿ ಬಲ್ಲವರು ಪ್ರೇಮದಿಂದ 
ತಿದ್ದಬೇಕು. 

* ಜೈನಂ ಜಯತು ಶಾಸನಂ * 
ಜಿ. ಪಿ. ರಾಜರತ್ನಂ 
೧೨-೪-'೩೮ 


ಮಲ್ಲೇಶ್ವರ 


ವ 


ಭಗವಾನ್‌ ಮಹಾವೀರ 


ತೀರ್ಥಂಕರರು 


“ಅರ್ಜುನ, 
ಧರ್ಮ ಕುಂದಿದಾಗಲೆಲ್ಲ 
ಅಧರ್ಮ ಎದ್ದುನಿಂತಾಗಲೆಲ್ಪ 

ಆಗ ನನ್ನನ್ನುನಾನು ಸೃಷ್ಟಿಸಿಕೊಳ್ಳುತ್ತೇನೆ. 

“ಒಳ್ಳೆಯವರನ್ನು ಕಾಪಾಡುವುದಕ್ಕಾಗಿ 

ಕೆಟ್ಟವರನ್ನುನಾಶಮಾಡುವುದಕ್ಕಾಗಿ 
ಧರ್ಮವನ್ನುಚೆನ್ನಾಗಿ ನಿಲ್ಲಿಸುವುದಕ್ಕಾಗಿ 

ಯುಗಯುಗದಲ್ಲೂನಾನು ಹುಟ್ಟಿಬರುತ್ತೇನೆ” 
ಎ೦ದು ಶ್ರೀಕೃಷ್ಣನು ಗೀತೆಯಲ್ಲಿ ಅರ್ಜುನನಿಗೆ ಉಪದೇಶಮಾಡಿದನು. 

ಶುಭ್ರವಾಗಿ ಬೆಳಗುತ್ತಿದ್ದ ಧರ್ಮವು ಒಂದಾನೊಂದು ಸಮಯದಲ್ಲಿ ಕುಂದುತ್ತದೆಂದೂ, 
ಭಗವಂತನು ಲೋಕದ ಹಿತಕ್ಕಾಗಿ ಮನುಷ್ಯರ ನಡುವೆ ಅವತಾರಮಾಡಿ ಕುಂದಿದ ಧರ್ಮವನ್ನು 
ಬೆಳಗಿಸಿ ಜನರನ್ನು ಧರ್ಮದ ದಾರಿಯಲ್ಲಿ ತಿದ್ದಿ ತಿರುವುವನೆ೦ದೂ ಹಿಂದುಗಳು ಹೇಳುತ್ತಾರೆ. ಈ 
ಕಾರ್ಯಕ್ಕಾಗಿ ಭೂಮಿಗೆ ಇಳಿದುಬ೦ದ ಭಗವ೦ತನ ಅವತಾರಗಳಲ್ಲಿ ಮೀನು, ಆಮೆ, ವರಾಹ 
ಮೊದಲಾದ ದಶಾವತಾರಗಳು ಮುಖ್ಯವಾದವು. ಇವು ಹತ್ತು ಅವತಾರ ಮಾತ್ರವಲ್ಲದೆ ಕಪಿಲ 
ಯಷಭ, ನರನಾರಾಯಣ, ದತ್ತಾತ್ರೇಯ ಮುಂತಾದ ಇನ್ನೂ ಹಲವು ಅವತಾರಗಳು೦ಟು. 

ಈ ರೀತಿಯಲ್ಲಿ ಆಗಾಗ್ಗೆ ಅವತಾರ ಮಾಡುವನೆಂದು ಹಿಂದುಗಳು ಹೇಳುವ ದೇವರನ್ನು 
ಜೈನರು ಒಪ್ಪುವುದಿಲ್ಲ ಆದರೆ ಅವರು ದೇವರ ಸಮಾನರೆಂದು ಎಣಿಸಿ ಪೂಜೆಮಾಡುವ 
ತೀರ್ಥಂಕರರೆ೦ಬ ಮಹಾಪುರುಷರು ಹಿಂದುಗಳ ದೇವರಿಗೆ ಬಹುಮಟ್ಟಿಗೆ ಸರಿಹೋಲುವರೆ೦ದು 
ಹೇಳಬಹುದು. ಈ ತೀರ್ಥ೦ಕರರೆ೦ಬವರು ನಮ್ಮೆಲ್ಲರಂತೆಯೇ ಮನುಷ್ಯರಾಗಿದ್ದವರು. ಮನುಷ್ಯ 
ಜನ್ಮದಲ್ಲಿ ತಾವು ಮಾಡಿದ ಕೆಲಸಗಳ ಫಲವಾಗಿ ಒಮ್ಮೆ ನರಕದಲ್ಲಿ ಒಮ್ಮೆ ಮೃಗವಾಗಿ, ಒಮ್ಮೆ 
ಮನುಷ್ಯನಾಗಿ, ಒಮ್ಮೆ ದೇವತೆಯಾಗಿ ಹುಟ್ಟಿ ಅನೇಕ ಜನ್ಮಗಳನ್ನು ಎತ್ತಿ ಅಲೆದಾಡುವರು. 
ಬರುಬರುತ್ತ ತಮ್ಮಲ್ಲಿನ ಕೆಟ್ಟಿ ಗುಣಗಳನ್ನೆಲ್ಲ ಕಳೆದುಕೊಂಡು ಕೇವಲ ಸದ್ಗುಣಗಳನ್ನೇ ಬೆಳೆಸುವರು. 


ಹೀಗೆ ಎಲ್ಲ ಸದ್ಗುಣಗಳನ್ನೂ ಬೆಳೆಸಿ, ಮನುಷ್ಯನಾಗಿ ಜನ್ಮತಾಳಿ, ತೀರ್ಥ೦ಕರನಾಗುವ ಫಲ 
ಕೊಡುವಂತಹ ಒಂದು ವಿಶೇಷ ಕರ್ಮವನ್ನು ಆ ಜನ್ಮದಲ್ಲಿ ನಡೆಸಿ, ಸತ್ತಮೇಲೆ ಸ್ಪರ್ಗದಲ್ಲಿ 
ದೇವತೆಯಾಗಿ ಹುಟ್ಟುವರು. ಸ್ವರ್ಗದಲ್ಲಿ ಬಾಳಬೇಕಾದ ಕಾಲ ಮುಗಿದು ಅಲ್ಲಿಯ ಆಯುಷ್ಯ 
ಕೊನೆಯಾದ ಮೇಲೆ ಭೂಮಿಯಲ್ಲಿ ಮನುಷ್ಯರಾಗಿ ಅವತರಿಸಿ, ತಪಸ್ಸಿನಿಂದ ನಾಲ್ಕು 
ಘಾತಿಕರ್ಮಗಳನ್ನು ಕ್ಷಯಗೊಳಿಸಿ ಕೇವಲಜ್ಞಾನವನ್ನು ಪಡೆದು, ತೀರ್ಥ೦ಕರರೆನಿಸಿ ಜಗತ್ತಿಗೆ 
ಧರ್ಮವನ್ನು ಬೋಧಿಸುವರು. 


ಪಂಚ ಕಲ್ಯಾಣಗಳು 


ಈ ತೀರ್ಥಂಕರರಲ್ಲಿ ಪ್ರತಿಯೊಬ್ಬನೂ ಸ್ವರ್ಗದಿಂದ ಭೂಮಿಗೆ ಅವತರಿಸುವಾಗಲೆಲ್ಲ 
ಕ್ಷತ್ರಿಯ ವಂಶದಲ್ಲಿಯೆ ಹುಟ್ಟಿಬರುವನು. ಆತನ ಅವತಾರಕ್ಕೆ ಆರು ತಿಂಗಳು ಮುಂಚಿತವಾಗಿ 
ಸೌಧರ್ಮ ಸ್ವರ್ಗದ ಇಂದ್ರನೇ ಮೊದಲಾದ ದೇವತೆಗಳು ಬಂದು, ತೀರ್ಥಂಕರನ 
ತಾಯಿಯಾಗುವಾಕೆಯ ಗರ್ಭವನ್ನು ಶುದ್ದಿಮಾಡುವರು. ಆಗ ಪಂಚಾಶ್ಚರ್ಯವಾಗುವುದು: 
ಎ೦ದರೆ- ಚಿನ್ನದ ಮಳೆ ಸುರಿಯುವುದು, ದೇವತೆಗಳು ಹೊಗಳುವರು, ಸುರದುಂದುಭಿ 
ಮೊಳಗುವುದು, ತಂಗಾಳಿ ಬೀಸುವುದು ಮತ್ತು ಹೂವುಳೆಗರೆಯುವುದು. 

ತೀರ್ಥ೦ಕರನು ಅವತರಿಸುವುದಕ್ಕೆ ಮೊದಲು ಆತನ ತಾಯಿಗೆ ಹದಿನಾರು 
ಶುಭಸ್ಪಷ್ಟಗಳಾಗುವುವು. ಆಕೆಯು ಆನೆ, ಎತ್ತು ಸಿಂಹ, ಲಕ್ಷ್ಮಿ ಎರಡು ಹೂಮಾಲೆ, ಚಂದ್ರ 
ಸೂರ್ಯ, ಎರಡು ಮೀನು, ಎರಡು ತು೦ಬಿದ ಕೊಡ, ಪದ್ಮಸರಸ್ಸು ಸಮುದ್ರ ಸಿ೦ಹಾಸನ, 
ದೇವವಿಮಾನ, ನಾಗಭವನ, ರತ್ನದ ರಾಶಿ, ಪ್ರಜ್ವಲಿಸುವ ಬೆಂಕಿ--ಇವುಗಳನ್ನುಕಾಣುವಳು. ಅಲ್ಲದೆ 
ಆ ತೀರ್ಥ೦ಕರನ ಲಾಂಛನವು ತನ್ನಲ್ಲಿ ಬಂದು ಸೇರಿದಂತೆಯೂ ಸ್ವಪ್ನ ಕಾಣುವಳು. ಈ 
ಅವತಾರವಾದಾಗ ಸೌಧರ್ಮೇಂದ್ರನೇ ಮೊದಲಾದ ದೇವತೆಗಳು ಬಂದು ತೀರ್ಥಂಕರನ 
ತಾಯಿತಂದೆಗೆ ಮಂಗಲಾಭಿಷೇಕ ಮಾಡಿ ಆನಂದದಿಂದ ಕುಣಿದು ಹೋಗುವರು. 
ದೇವಸ್ತ್ರೀಯರು ತೀರ್ಥಂಕರನ ತಾಯಿಯ ಶುಶ್ರೂಷೆಗಾಗಿ ಅಲ್ಲಿಯೆ ನಿಲ್ಲುವರು. ಈ ಉತ್ಸವವನ್ನು 
'ಸುರಲೋಕಾವತರೋತ್ಸವ' ಅಥವಾ 'ಗರ್ಭಕಲ್ಯಾಣ' ಎ೦ದು ಕರೆಯುವರು. 

ಒಂಬತ್ತು ತಿ೦ಗಳನ೦ತರ ತೀರ್ಥಂಕರನ ಜನನವಾಗುವುದು. ಆಗ ಮೂರು ಲೋಕವೂ 
ಸಂತೋಷಪಡುವುದು. ಸೌಧರ್ಮೇಂದ್ರನೇ ಮೊದಲಾದವರು ಭೂಮಿಗೆ ಬರುವರು. ಇಂದ್ರನ 


ಅಪ್ಪಣೆಯ ಮೇರೆ ಇಂದ್ರಾಣಿಯು ತೀರ್ಥ೦ಕರನ ತಾಯಿಗೆ ಮಾಯಾನಿದ್ರೆ ಬರಿಸಿ, ಆಕೆಯ 
ಪಕ್ಕದಲ್ಲಿ ಮಾಯಾ ಶಿಶುವನ್ನು ಇರಿಸಿ, ತೀರ್ಥ೦ಕರನಾಗಲು ಹುಟ್ಟಿದ ಮಗುವನ್ನು ಇಂದ್ರನಿಗೆ 
ಕೊಡುವಳು. ಇಂದ್ರನು ಆ ಮಗುವನ್ನು ಎತ್ತಿಕೊಂಡು ಐರಾವತವೆ೦ಬ ತನ್ನ ಆನೆಯನ್ನು ಏರಿ 
ಮೇರುಪರ್ವತದ ತುದಿಯ ಪಾಂಡುಕ ಶಿಲೆಯ ಬಳಿಗೆ ಪರಿವಾರದೊಡನೆ ಹೋಗುವನು. ಅಲ್ಲಿ 
ಮಗುವನ್ನು ಪೂರ್ವಕ್ಕೆ ಮುಖಮಾಡಿ ಕುಳ್ಳಿರಿಸಿ, ಕ್ಷೀರಸಾಗರದಿ೦ದ ಹಾಲನ್ನು ಚಿನ್ನದ ಕೊಡಗಳಲ್ಲಿ 
ತರಿಸಿ ಮಗುವಿಗೆ ಅಭಿಷೇಕ ಮಾಡಿಸುವನು. ಮಗುವಿಗೆ ಕಿವಿ ಚುಚ್ಚುವರು, ನಾಮಕರಣ 
ಮಾಡುವರು. ಅನ೦ತರ ಮಗುವನ್ನು ತ೦ದು ತಾಯಿತಂದೆಗೆ ಒಪ್ಪಿಸಿ ಮರಳಿ ಹೋಗುವರು. ಈ 
ಉತ್ಸವವನ್ನು 'ಜನ್ಮಾಭಿಷೇಕೋತ್ಸವ' ಅಥವಾ 'ಜನ್ಮಾಭಿಷೇಕ ಕಲ್ಯಾಣ' ಎ೦ದು ಕರೆಯುವರು. 

ತೀರ್ಥ೦ಕರನು ಕ್ರಮವಾಗಿ ಬೆಳೆದು ವೃದ್ದಿ ಹೊ೦ದುತ್ತಿರುವನು. ಸಕಾಲದಲ್ಲಿ ಆತನಿಗೆ 
ಸಂಸಾರದಲ್ಲಿ ಬೇಸರ ಹುಟ್ಟುವುದು. ತಾನು ಮನೆ ಬಿಟ್ಟುಹೋಗಿ ಸಂನ್ಯಾಸಿಯಾಗಿ ತಪಸ್ಸು 
ಮಾಡಬೇಕೆಂದು ಅವನಿಗೆ ಮನಸ್ಸಾಗುವುದು. ಆದನ್ನುತಿಳಿದು ಲೋಕಾಂತಿಕರೆಂಬ ದೇವತೆಗಳು 
ಬಂದು ಆತನು ವೈರಾಗ್ಯಹೊ೦ದಿ ತಪಸ್ಸನ್ನು ನಡೆಸಬೇಕೆಂದು ಬೋಧಿಸಿ ಆತನ ನಿಶ್ಚಯವನ್ನು 
ದೃಢಪಡಿಸುವರು. ಇಂದ್ರಾದಿಗಳು ಸ್ವಾಮಿಗೆ ಮಂಗಲಸ್ವಾನ ಮಾಡಿಸುವರು. ತೀರ್ಥ೦ಕರನು 
ತಾಯಿತಂದೆಯನ್ನೂ ಪರಿವಾರವನ್ನೂ ಬೀಳ್ಕೊಂಡು ದೇವತೆಗಳು ತನಗಾಗಿ ತಂದ ಪಲ್ಲಕ್ಕಿಯನ್ನು 
ಹತ್ತುವನು. ದೇವತೆಗಳು ಅದನ್ನು ಬಹು ವೈಭವದಿ೦ದ ಹೊತ್ತುಕೊ೦ಡು ಹೋಗುವರು. 
ಊರಾಚೆಯ ವನದಲ್ಲಿ ಪಲ್ಲಕ್ಕಿಯನ್ನು ನಿಲ್ಲಿಸಿ, ತೀರ್ಥ೦ಕರನು ಪರ್ಯಂಕಾಸನದಲ್ಲಿ ಕುಳಿತು, 
ಉಪವಾಸವನ್ನು ಆಚರಿಸಿ, ತನ್ನ ವಸ್ತ್ರ ಆಭರಣಗಳನ್ನೆಲ್ಲ ಬಂದವರಿಗೆ ಹಂಚಿಕೊಟ್ಟು 'ಓಂ 
ನಮಸ್ಸಿದ್ದೇಭ್ಯ' ಎ೦ದು ಐದು ಮುಷ್ಟಿಗಳಲ್ಲಿ ತನ್ನ ತಲೆಗೂದಲುಗಳನ್ನು ಕಿತ್ತು ಹಾಕುವನು. 
ಇಂದ್ರನು ಅದನ್ನು ಭಕ್ತಿಯಿಂದ ಆತುಕೊಂಡು ಪೂಜಿಸಿ ಕ್ಷೀರ ಸಮುದ್ರದಲ್ಲಿ ಹಾಕುವನು. ಈ 
ಉತ್ಸವವನ್ನು 'ಪರಿನಿಷ್ಕ್ರಾಂತಿ ಮಹೋತ್ಸವ' ಅಥವಾ 'ಪರಿನಿಷ್ಕಮಣ ಕಲ್ಯಾಣ' ಎಂದು 
ಕರೆಯುವರು. 

ಮುಂದೆ, ತೀರ್ಥಂಕರನು ತಪಸ್ಸು ಮಾಡಿ, ಇತರರ ಮನಸ್ಸನ್ನು ತಿಳಿಯಬಲ್ಲ 
'ಮನಃಪರ್ಯಯ:ವೆ೦ಬ ಜ್ಞಾನವನ್ನು ಪಡೆಯುವನು. ಆಹಾರಕ್ಕಾಗಿ ಸಂಚಾರಮಾಡಿ ಶುದ್ಧವಾದ 
ಆಹಾರವನ್ನು ಸ್ವೀಕರಿಸುವನು. ಆಗಲೂ ಪ೦ಚಾಶ್ಚರ್ಯಗಳು ಆಗುವುವು. ಅನಂತರ 
ತೀರ್ಥ೦ಕರನು ತನಗೆ ಬಂದೊದಗಿದ ತೊ೦ದರೆಗಳನ್ನೆಲ್ಲ ಸಹಿಸಿಕೊಂಡು 'ಕೇವಲ ಜ್ಞಾನ'ವೆ೦ಬ 
ಸಂಪೂರ್ಣ ಜ್ಞಾನವನ್ನು ಪಡೆದು ಸರ್ವಜ್ಞನಾಗುವನು. ಅ೦ದಿನಿ೦ದ ಆತನನ್ನು ಜಿನ, ಅರ್ಹತ, 
ತೀರ್ಥಂಕರ ಎಂದು ಅನೇಕ ಹೆಸರುಗಳಿ೦ದ ಕರೆಯುವರು. ಈ ಕೇವಲಜ್ಞಾನ ಹುಟ್ಟಿದಾಗ ಕೂಡ 


ಇಂದ್ರಾದಿ ದೇವತೆಗಳು ಬಂದು ಆನಂದದಿಂದ ಕುಣಿದು ಹೋಗುವರು. ಈ ಉತ್ಸವಕ್ಕೆ 'ಕೈವಲ್ಯ 
ಬೋಧೋತ್ಸವ' ಅಥವಾ 'ಕೇವಲ ಜ್ಞಾನ ಕಲ್ಯಾಣ' ಎ೦ದು ಹೆಸರು. 

ಇಲ್ಲಿಂದ ಮುಂದೆ ತೀರ್ಥ೦ಕರನು ಲೋಕಕ್ಕೆ ಧರ್ಮವನ್ನು ಬೋಧಿಸುತ್ತ 
ಸಂಚರಿಸುವನು. ಸ್ವಾಮಿಯ ಅನುಕೂಲಕ್ಕಾಗಿ ಕುಬೇರನು ಇಂದ್ರನ ಅಪ್ಪಣೆಯ ಪ್ರಕಾರ 
'ಸಮವಸರಣ'ವೆ೦ಬ ದೊಡ್ಡ ಚಲಿಸುವ ಮ೦ಟಪವನ್ನು ನಿರ್ಮಿಸುವನು. ಚಿನ್ನ ರತ್ನಗಳಿಂದ 
ಮಾಡಿದ ಆ ವಿಶಾಲವಾದ ಮಂಟಪದ ನಡುವೆ ಒಂದು ಗಂಧಕುಟಿ; ಅದರಲ್ಲಿ ಲಕ್ಷ್ಮೀಮ೦ಟಪ; 
ಅದರ ಮೇಲೆ ಮೂರು ಮೇಖಲೆಯ ಪೀಠ; ಅದರ ಮೇಲೆ ಸಾವಿರದೆ೦ಟು ಎಸಳುಗಳ ತಾವರೆ; 
ಅದರ ಮೇಲೆ ನಾಲ್ಕು ಬೆರಳು ಬಿಟ್ಟು ತೀರ್ಥಂಕರ ಸ್ವಾಮಿ. ಈ ಸಮವಸರಣದಲ್ಲಿ ತೀರ್ಥಂಕರನ 
ಮುಖ್ಯ ಶಿಷ್ಕರು ಮಾತ್ರವಲ್ಲದೆ, ಭಕ್ತರಾದ ಸಂನ್ಯಾಸಿಗಳೂ ಗೃಹಸ್ಥರೂ ಬಂದು ನೆರೆಯುವರು. 
ಮನುಷ್ಯರು ಮಾತ್ರವಲ್ಲದೆ ದೇವತೆಗಳೂ ಕೂಡುವರು. ಕೇಳಿದವರೆಲ್ಲರಿಗೂ ಅರ್ಥವಾಗುವ 
ದಿವ್ಯವಾಣಿಯಲ್ಲಿ ತೀರ್ಥಂಕರನು ಧರ್ಮವನ್ನು ವಿಸ್ತರಿಸುವನು. ಆತನ ಸಮವಸರಣ 
ಮಂಡಲವು ಸ೦ಚಾರಮಾಡಿದ ಕಡೆಯಲ್ಲೆಲ್ಲ ಪ್ರಾಣಿಗಳು ತಮ್ಮ ತಮ್ಮ ಸಹಜ ವೈರವನ್ನು ಬಿಟ್ಟು 
ಪರಸ್ಪರ ಪ್ರೇಮದಿಂದ ವರ್ತಿಸುವುವು. ಇದು ಸ್ವಾಮಿಯ ಸನ್ನಿಧಿಯ ಮಹಿಮೆ. 

ಈ ರೀತಿಯಾಗಿ ಎಲ್ಲೆಲ್ಲಿಯೂ ಪ್ರೇಮವನ್ನು ಬಿತ್ತಿ ಬೆಳೆಸುತ್ತ ಜನರನ್ನು ತಿದ್ದುತ್ತ 
ತೀರ್ಥ೦ಕರನು ತನ್ನಆಯುಸ್ಸುಇರುವಷ್ಟು ಕಾಲವೂ ವಿಹರಿಸುವನು. ವಿಹರಿಸಿ, ಶುಕ್ಲಧ್ಯಾನವೆ೦ಬ 
ಒಂದು ವಿಶೇಷ ರೀತಿಯ ಧ್ಯಾನದಿಂದ ಮುಕ್ತಿ ಪಡೆಯುವನು. ಆಗ ಇಂದ್ರಾದಿ ದೇವತೆಗಳು 
ಬಂದು ಸ್ವಾಮಿಯ ಶರೀರವನ್ನು ದಹನ ಮಾಡಿ, ಆ ಪವಿತ್ರ ಭಸ್ಮವನ್ನು ಹಣೆಯಲ್ಲಿ ತಾಳಿ, 
ಆನಂದದಿಂದ ಕುಣಿದು ಹೋಗುವರು. ಈ ಮಹೋತ್ಸವವನ್ನು 'ಪರಿನಿರ್ವಾಣ ಮಹೋತ್ಸವ' 
ಅಥವಾ 'ಪರಿನಿರ್ವಾಣ ಕಲ್ಯಾಣ” ಎಂದು ಕರೆಯುವರು. 


ಇಪ್ಪತ್ತನಾಲ್ಕು ತೀರ್ಥ೦ಕರರು 


ಈ ತೀರ್ಥಂಕರರು ಹಿಂದುಗಳ ಅವತಾರಗಳಂತೆಯೇ ಕುಂದಿದ ಧರ್ಮವನ್ನು 
ಬೆಳಗುವುದಕ್ಕಾಗಿ  ಜನ್ಮತಾಳಿದವರೆ೦ದು. ಮೇಲೆ ಹೇಳಿತು. ಒಂದು ಕಾಲದಲ್ಲಿ 
ಜಾಜ್ವಲ್ಯಮಾನವಾಗಿದ್ದಧರ್ಮವು ಕುಂದಿ ಕುಂದಿ ಹೀನವಾಗುವುದಕ್ಕೆ ಹಿಡಿಯುವ ಸಮಯವನ್ನು 
ಜೈನರು ಅವಸರ್ಪಿಣಿ ಸಮಯವೆಂದು ಕರೆಯುವರು; ಹೀನವಾದ ಧರ್ಮವು ಬೆಳೆಚೆಳೆದು ತನ್ನ 


ಮುಂಚಿನ ಸ್ಥಿತಿಗೆ ಬರಲು ಬೇಕಾಗುವ ಸಮಯವನ್ನುಉತ್ಪರ್ಪಿಣಿ ಸಮಯವೆಂದು ಹೇಳುವರು. 
ಈ ಉತ್ಪರ್ಪಿಣಿ ಅವಸರ್ಪಿಣಿ ಎ೦ಬವು ಯುಗಗಳಂತೆಯೇ ಕಾಲವನ್ನು ಆಳೆಯುವ ದೊಡ್ಡ 
ಅಳತೆಗಳು. ಯುಗಯುಗದಲ್ಲೂ ಭಗವಂತನು ಅವತಾರ ಮಾಡುವನೆಂದು ಹಿಂದುಗಳು 
ಹೇಳುವಂತೆ, ಪ್ರತಿ ಉತ್ಪರ್ಪಿಣಿಯಲ್ಲಿ ಇಪ್ಪತ್ತನಾಲ್ಕು ತೀರ್ಥ೦ಕರರೂ ಪ್ರತಿ ಅವಸರ್ಪಿಣಯಲ್ಲಿ 
ಇಪ್ಪತ್ತನಾಲ್ಕು ತೀರ್ಥ೦ಕರರೂ ಅವತರಿಸುವರೆಂದು ಜೈನರು ಹೇಳುವರು. 

ಈಗ ನಾವು ಬದುಕಿರುವುದು ಅವಸರ್ವಿಣಿ ಸಮಯದಲ್ಲಿ ಈ ಅವಸರ್ಪಿಣಿಯಲ್ಲಿ 
ಖಯಷಭ, ಅಜಿತ, ಸಂಭವ, ಅಭಿನಂದನ, ಸುಮತಿ, ಪದ್ಮಪ್ರಭ, ಸುಪಾರ್ಶ್ವ, ಚಂದ್ರಪ್ರಭ, 
ಪುಷ್ಪದ೦ತ, ಶೀತಲ, ಶ್ರೇಯಾ೦ಸ, ವಾಸುಪೂಜ್ಯ ವಿಮಲ, ಅನಂತ, ಧರ್ಮ, ಶಾಂತಿ, ಕು೦ಥು, 
ಅರ, ಮಲ್ಟಿ ಮುನಿಸುವ್ರತ, ನಮಿ, ನೇಮಿ, ಪಾರ್ಶ್ವ, ಮಹಾವೀರ ಎಂಬ ಇಪ್ಪತ್ತನಾಲ್ಪರು 
ತೀರ್ಥಂಕರರು ಆಗಿ ಹೋದರು. 

ಇವರಲ್ಲಿ ಮೊದಲನೆಯ ತೀರ್ಥಂಕರನಾದ ಖಷಭನಾಥನು ಕೃತಯುಗಕ್ಕಿಂತ 
ಮೊದಲು ಹುಟ್ಟಿದವನು. ಅವನಿಂದಲೇ ಕೃತಯುಗ ಪ್ರಾರಂಭವಾಯಿತು. ಇವರಲ್ಲಿ 
ಕಡೆಯವನಾದ ಮಹಾವೀರ ಸ್ವಾಮಿಯು ಜನ್ಮತಾಳಿ ಇಂದಿಗೆ ೨೫೩೭ ವರ್ಷ ಸ೦ದುವು. 


ಪಶ್ಚಿಮ ತೀರ್ಥ೦ಕರ ಮಹಾವೀರ ಸ್ವಾಮಿ 


ಪ್ರತಿ ತೀರ್ಥ೦ಕರನೂ ಸಾಮಾನ್ಯ ಮನುಷ್ಯನಂತೆಯೇ ಇದ್ದು ಸಂಸಾರದಲ್ಲಿ ಜನ್ಮದಿಂದ 
ಜನ್ಮಕ್ಕೆ ಓಡಿಯಾಡಿ, ಕ್ರಮಕ್ರಮವಾಗಿ ತನ್ನ ಆತ್ಮವನ್ನು ಬೆಳೆಸಿಕೊಂಡು, ಕಡೆಯಲ್ಲಿ 
ಪರಿಪೂರ್ಣತೆಯನ್ನು ಸಾಧಿಸಿ ತೀರ್ಥ೦ಕರನಾಗುವನೆ೦ದು ಮೇಲೆ ಹೇಳಿತು. ಮಹಾವೀರನೆ೦ದು 
ಪ್ರಸಿದ್ಧನಾದ ಸದ್ಯಃಕಾಲದ ಕಡೆಯ ತೀರ್ಥ೦ಕರನ ಜೀವನವನ್ನುತಿಳಿಯುವಾಗ ಆತನು ಹಿಂದಿನ 
ಜನ್ಮಗಳಿ೦ದ ಹೇಗೆ ತನ್ನ ಆತ್ಮವನ್ನು ಬೆಳೆಸುತ್ತ ಬಂದನೆಂಬುದನ್ನು ತಿಳಿಯುವುದು ಅಗತ್ಯ. 
ಮಹಾವೀರನ ಜೀವವು ಎಲ್ಲ ಜೀವಗಳಂತೆಯೇ ಅನಾದಿಯಾದುದು, ಎಂದರೆ ಗಣನೆಗೆ 
ಸಿಲುಕದಷ್ಟು ಪೂರ್ವಕಾಲದಿ೦ದ ಸಂಸಾರದಲ್ಲಿ ಭ್ರಮಿಸುತ್ತಿದ್ದಂತಹದು. ಆ ಎಲ್ಲ ಭವಗಳನ್ನೂ 
ಹೆಸರಿಸುವುದು ಕೊನೆಮೊದಲಿಲ್ಲದ ಕೆಲಸವಾಗುವುದರಿಂದ ಯಾವ ಭವದಿಂದ ಆ ಜೀವಕ್ಕೆ 
ಒ೦ದು ನಿರ್ದಿಷ್ಟವಾದ ಬೆಳೆವಣಿಗೆ ಪ್ರಾಪ್ತ್ರವಾಯಿತೋ ಆ ಭವದಿ೦ದ ಮುಂದೆ ನೋಡುವುದು 
ಸಂಪ್ರದಾಯವಾಗಿದೆ. ಅಂತೆಯೇ ಮಹಾವೀರನ ಜೀವದ ಬೆಳವಣಿಗೆಯನ್ನುನೋಡೋಣ. 


ಮಹಾವೀರನು ಕೃತಯುಗಕ್ಕಿ೦ತ ಮೊದಲಿನ ಕಾಲದಲ್ಲಿ ಪುರೂರವನೆಂಬ ಬೇಡನಾಗಿ 
ಜ೦ಬೂದ್ವೀಪದಲ್ಲಿ ಜನಿಸಿದ್ದನು. ಹಿ೦ಸಾಕೃತ್ಯಗಳಲ್ಲಿ ತೊಡಗಿದ್ದ ಆತನು ಸಾಗರಸೇನನೆಂಬ 
ಮುನಿಯಿಂದ ಧರ್ಮದ ಸ್ವರೂಪವನ್ನು ಕೇಳಿ ತಿಳಿದು ಅಹಿಂಸಾದಿ ವ್ರತಗಳನ್ನು 
ಬಹುದಿನಗಳವರೆಗೆ ಪಾಲಿಸುತ್ತಿದ್ದ ಸತ್ತನಂತರ ಆ ವ್ರತಪಾಲನೆಯ ಪ್ರಭಾವದಿಂದ 
ಸೌಧರ್ಮಸ್ಟರ್ಗದಲ್ಲಿದೇವನಾದನು. 

ಅಲ್ಲಿಯ ಭೋಗಗಳನ್ನು ಸವಿದು ಆ ದೇವನು ಆದಿ ತೀರ್ಥಂಕರನಾದ 
ಖಷಭಸ್ವಾಮಿಯ ಮಗನೂ ಪ್ರಥಮ ಚಕ್ರೇಶನೂ ಆದ ಭರತ ಚಕ್ರವರ್ತಿಗೆ ಮರೀಚಿಯೆಂಬ 
ಮಗನಾಗಿ ಹುಟ್ಟಿ ಯಷಭನಾಥನ ಸಂಗಡವೇ ದಿಗ೦ಬರೀಯ ದೀಕ್ಷೆಯನ್ನು ಕೈಕೊಂಡು, ಆ 
ಕಠಿಣವಾದ ಪರೀಷಹಗಳನ್ನು ಸಹಿಸಲಾರದೆ ಅದರಿಂದ ವಿಮುಖನಾಗಿ ತನಗೆ 
ಅನುಕೂಲವೆನಿಸಿದ ಆಚರಣೆಗಳನ್ನು ಅವಲಂಬಿಸಿ, ಆ ಕಾಯಕ್ಟೇಶದ ಬಲದಿಂದ ಐದನೆಯ 
ಸ್ವರ್ಗದಲ್ಲಿ ದೇವನಾಗಿ ಜನಿಸಿದನು. 

ಅಲ್ಲಿಯ ಆಯುಸ್ಸು ಮುಗಿಯಲು, ಕೌಲೀಯಕ ನಗರದ ಕೌಶಿಕನೆಂಬ ಬ್ರಾಹ್ಮಣನಿಗೆ 
ಮಗನಾಗಿ, ಅಲ್ಲಿಯೂ ಮಿಥ್ಯಾತತ್ವವನ್ನು ಉಪದೇಶಿಸಿ, ತಾನು ಆಚರಿಸಿದ ಕಾಯಕ್ಣೇಶದ 
ಫಲವಾಗಿ ಸತ್ತನಂತರ ಮೊದಲನೆಯ ಸ್ಪರ್ಗದಲ್ಲಿದೇವನಾದನು. 

ಆ ಸ್ವರ್ಗದ ವಿಷಯಭೋಗಗಳಲ್ಲಿ ಆಸಕ್ತನಾಗಿದ್ದು ಆಯುಸ್ಸು ಮುಗಿಯುವಾಗ 
ಶೋಕಪಡುತ್ತ ಸತ್ತು ಸ್ಥೂಣಾಗಾರವೆಂಬ ನಗರದಲ್ಲಿನ ಭಾರದ್ದಾಜನೆಂಬ ಬ್ರಾಹ್ಮಣನಿಗೆ 
ಪುಷ್ಪಮಿತ್ರನೆಂಬ ಮಗನಾದನು. ಆ ಜನ್ಮದಲ್ಲಿ ಬಾಲ್ಯದಿಂದಲೂ ಹಠಯೋಗವನ್ನು 
ಅಭ್ಯಾಸಮಾಡಿ, ಸತ್ತನಂತರ ಪುನಃ ಸ್ವರ್ಗದಲ್ಲಿ ದೇವತೆಯಾದನು. 

ಸ್ವರ್ಗದಲ್ಲಿರಬೇಕಾದ ಕಾಲ ಮುಗಿಯಲು ಅಲ್ಲಿ ಚ್ಯತಿಹೊಂದಿ ಶ್ಹೇತಿವಿಕಾನಗರಿಯ 
ಅಗ್ನಿಭೂತಿಯೆ೦ಬ ಬ್ರಾಹ್ಮಣನಿಗೆ ಅಗ್ನಿಸಹನೆ೦ಬ ಮಗನಾಗಿ ಹುಟ್ಟಿ ಸಂನ್ಯಾಸಿಗಳ ಧರ್ಮವನ್ನು 
ಆಚರಿಸಿ, ಅಲ್ಲಿ ಸತ್ತು ಸನತ್ಕುಮಾರ ಸ್ವರ್ಗದಲ್ಲಿ ಬಹು ವಿಭೂತಿಯುಳ್ಳ ದೇವನಾಗಿ ಜನ್ಮತಾಳಿದನು. 

ಅಲ್ಲಿಯ ಆಯುಸ್ಸು ಮುಗಿಯಲು ಭೂಮಿಗಿಳಿದು ಮಂದಿರವೆಂಬ ಪುರದಲ್ಲಿ 
ಗೌತಮನೆಂಬ ಬ್ರಾಹ್ಮಣನಿಗೆ ಅಗ್ನಿಮಿತ್ರನೆ೦ಬ ಮಗನಾದನು. 

ಅಲ್ಲಿ ಸತ್ತನಂತರ ಪುನಃ ದೇವನಾಗಿ, ಅಲ್ಲಿ ಸತ್ತ ಬಳಿಕ ಸ್ವಸ್ತಿಮತೀ ನಗರಿಯಲ್ಲಿ 
ಸ೦ತಶಯನನೆಂಬ ಬ್ರಾಹ್ಮಣನಿಗೆ ಭಾರದ್ದಾಜನೆಂಬ ಮಗನಾಗಿ ಹುಟ್ಟಿ ಸಂನ್ಯಾಸಿಗಳ ತಪಸ್ಸನ್ನು 
ಆಚರಿಸಿ, ಅಲ್ಲಿಯ ಜೀವನ ಮುಗಿಯಲು ಸತ್ತು ಸ್ವರ್ಗಕ್ಕೆ ಹೋದನು. 


ಅಲ್ಲಿ ದೇವಾಂಗನೆಯರ ಸಹವಾಸದಲ್ಲಿ ಲೀನನಾಗಿದ್ದು ಅವರ ವಿಯೋಗದ 
ಭಯದಿಂದ ಬಹುವಾಗಿ ಸಂತಾಪಪಡುತ್ತ ಅಳುಆಳುತ್ತ ಸತ್ತು ಬಹುಕಾಲದ ತನಕ 
ನರಕದಲ್ಲಿಯೂ ಏಕೇ೦ದ್ರಿಯ ದ್ವೀಂದ್ರಿಯ ಗತಿಗಳಲ್ಲಿಯೂ ಸುತ್ತುತ್ತ ತಿರುಗಿದನು. ಕಡೆಗೆ 
ಸ್ವಪ್ರಯತ್ನದಿಂದ ಪಾಪದ ಹೊರೆಯನ್ನು ಕತ್ತರಿಸಿದನು. ತನ್ನ ಶುಭಕಾರ್ಯಗಳ ಪರಿಪಾಕದಿ೦ದ 
ರಾಜಗೃಹ ನಗರದಲ್ಲಿ ಶಾ೦ಡಿಲ್ಯನೆ೦ಂಬ ಬ್ರಾಹ್ಮಣನಿಗೆ ಸ್ಥಾವರನೆ೦ಬ ಮಗನಾಗಿ ಹುಟ್ಟಿ ಮಸ್ಕರೀ 
ಸಂನ್ಯಾಸಿಗಳಂತೆ ತಪಸ್ಸುಮಾಡಿ, ಜೀವನದ ಕಡೆಗೆ ಬ್ರಹೃಸ್ಪರ್ಗದಲ್ಲಿ ಜನಿಸಿದನು. 

ಬ್ರಹ್ಮಸ್ಟರ್ಗದಿ೦ದ ಚ್ಯುತಿಹೊ೦ದಿ ಪುನಃ ರಾಜಗೃಹ ನಗರದ ರಾಜನಾದ ವಿಶ್ವಭೂತಿಗೆ 
ವಿಶ್ವನಂದಿಯೆ೦ಬ ಮಗನಾದನು. ಕಾಲಕ್ರಮದಲ್ಲಿ ವಿಶ್ವಭೂತಿಯು ತನ್ನ ಸೋದರನಾದ 
ವಿಶಾಖಭೂತಿಗೆ ರಾಜ್ಯಭಾರವನ್ನು ವಹಿಸಿ ತಾನು ಸಾಧುವಾದನು. ಆಗ ವಿಶ್ವನಂದಿಗೆ ಯುವರಾಜ 
ಪದವಿ ಬಂತು. ಅದರಿಂದ ವಿಶಾಖಭೂತಿಯ ಮಗನಾದ ವಿಶಾಖನಂದಿಗೆ ವಿಶ್ವನಂದಿಯಲ್ಲಿ 
ಈರ್ಷ್ಯೆಯಾಯಿತು. ವಿಶಾಖನಂದಿಗೂ ವಿಶ್ವನ೦ದಿಗೂ ಯುದ್ಧವಾಯಿತು. ವಿಶ್ವನಂದಿಯು ತಾನು 
ವಿಜಯಿಯಾದರು ಕೂಡ, ವೈರಾಗ್ಯ ತಾಳಿ ಸಾಧುವಾದನು. ಅದೇ ಸಮಯದಲ್ಲಿ ವಿಶಾಖಭೂತಿ 
ಕೂಡ ಮುನಿಯಾದನು. ವಿಶಾಖನ೦ದಿಯು ರಾಜ್ಯಭ್ರಷ್ಟನಾದನು. ಒಮ್ಮೆ ಮುನಿಯಾದ 
ವಿಶ್ವನಂದಿಯು ಮಥುರೆಯಲ್ಲಿ ಹೋಗುತ್ತಿರುವಾಗ ಹಸು ತಿವಿದು ಕೆಳಗೆ ಬಿದ್ದನು. ಅಲ್ಲಿಯೇ 
ಬಳಿಯಿದ್ದ ವಿಶಾಖನಂದಿಯು ಆಗ ಅವನನ್ನು ಅಪಹಾಸ್ಯ ಮಾಡಿದನು. ಅದರಿಂದ 
ವಿಶ್ವನಂದಿಯು ಕೋಪಗೊಂಡು, ಸತ್ತನ೦ತರ ಹತ್ತನೇ ಸ್ವರ್ಗದಲ್ಲಿ ದೇವನಾದನು. 

ಆ ದೇವನು ಅಲ್ಲಿಯ ಕಾಲ ಮುಗಿದ ಬಳಿಕ ಪೋದನಪುರದ ಅಧಿಪತಿಯಾದ 
ಬಾಹುಬಲಿಗೆ ತ್ರಿಪೃಷ್ಠನೆಂಬ ಮಗನಾಗಿ ಚಕ್ರವರ್ತಿಯಾದನು. ವಿಶಾಲರಾಜ್ಯವನ್ನೂ 
ಅನುಪಮವಾದ ಸುಂದರಿಯರನ್ನೂ ಅತ್ಯುತ್ತಮವಾದ ಸಾಮಗ್ರಿಗಳನ್ನೂ ಅನುಭೋಗಿಸಿ, ಸದಾ 
ಹಿ೦ಸಾದಿ ಕೃತ್ಯಗಳಲ್ಲಿಯೇ ನಿರತನಾಗಿದ್ದುಸತ್ತನ೦ತರ ನರಕದಲ್ಲಿ ಹುಟ್ಟಿದನು. 

ನರಕದಲ್ಲಿನ ಜೀವನಕಾಲ ಕಡೆಯಾಗಲು, ಅಲ್ಲಿಂದ ಹೊರಟು ಪ್ರವಿಪುಲ ಸಿಂಹ 
ಪರ್ವತದಲ್ಲಿ ಸಿಂಹನಾದನು. ಆಗಿ, ಹಿಂಸೆಯನ್ನೇ ನಡೆಸುತ್ತ ಸತ್ತು ಪುನಃ ನರಕಕ್ಕೆ ಹೋಗಿ, 
ಅಲ್ಲಿಂದ ಪುನಃ ವರಾಹವೆ೦ಬ ಪರ್ವತದಲ್ಲಿ ಸಿ೦ಹವಾಗಿ ಜನಿಸಿ, ಅಲ್ಲಿ ಕೂಡ ಹಿಂಸೆಯಿಂದಲೇ 
ಜೀವ ಜರುಗಿಸುತ್ತಿದ್ದನು. ಆದರೆ ಆ ಜೀವದ ಪೂರ್ವಶುಭದ ಉದಯದಿಂದ ಅಮಿತಕೀರ್ತಿ 
ಮತ್ತು ಅಮಿತಪ್ರಭು ಎ೦ಬ ಇಬ್ಬರು ಚಾರಣ ಮುನಿಗಳು ಅಲ್ಲಿಗೆ ಬ೦ದು ಆ ಸಿ೦ಹಕ್ಕೆ ಧರ್ಮವನ್ನು 
ಉಪದೇಶಿಸಿ ಅದನ್ನು ಹಿಂಸಾದಿ ಕೆಲಸಗಳಿ೦ದ ಬಿಡಿಸಿದರು. ಆಗಿನ ಶುಭಭಾವನೆಯ 
ಪ್ರಭಾವದಿಂದ ಆ ಸಿಂಹ ಸತ್ತನಂತರ ಸೌಧರ್ಮ ಸ್ವರ್ಗದಲ್ಲಿ ಹರಿದ್ವಜನೆ೦ಬ ದೇವನಾಯಿತು. 


ಅಲ್ಲಿಯ ಕಾಲಾನ೦ತರ ಕಚ್ಚದೇಶದಲ್ಲಿಯ ಹೇಮಪುರದ ರಾಜನಾದ ಕನಕಾಭನಿಗೆ 
ಕನಕಧ್ವಜನೆಂಬ ಮಗನಾಗಿ, ಆ ಜನ್ಮದಲ್ಲಿ ಒಬ್ಬ ಮುನಿಯ ಬಳಿ ಧರ್ಮವನ್ನು ಕೇಳಿ, 
ದಿಗಂಬರೀಯ ದೀಕ್ಷೆಯನ್ನು ಕೈಕೊಂಡು ಶುದ್ಧಚಾರಿತ್ರವನ್ನು ಅನುಸರಿಸಿದನು. ಜೀವಿತದ 
ಕಡೆಗಾಲಕ್ಕೆ ಸಲ್ಲೇಖನ ವ್ರತದಿ೦ದ ಸತ್ತು ಎ೦ಟನೆಯ ಸ್ವರ್ಗದಲ್ಲಿ ದೇವನಾದನು. ಆಗ ಆತನಿಗೆ 
ದೇವಾನ೦ದನೆಂದು ಹೆಸರಿತ್ತು. 

ದೇವಾನ೦ದನು ಆ ಸ್ವರ್ಗದ ಭೋಗಗಳನ್ನು ಸವಿಯುತ್ತಿದ್ದರು ಕೂಡ ವೀತರಾಗನಾದ 
ಜಿನನನ್ನು ಸದಾ ಹೃದಯದಲ್ಲಿ ಧರಿಸಿದ್ದವು. ಅದರ ಫಲವಾಗಿ ದೇವಾನ೦ದನು ಸತ್ತನ೦ತರ 
ಉಜ್ಜಯಿನೀ ನಗರಿಯಲ್ಲಿ ವ್ರಜಸೇನ ಮಹಾರಾಜನಿಗೆ ಹರಿಷೇಣನೆ೦ಬ ಮಗನಾಗಿ ಹುಟ್ಟಿ 
ಶ್ರಾವಕರ ವ್ರತಗಳನ್ನು ಆಚರಿಸುವುದರ ಜತೆಯಲ್ಲಿಯೇ ರಾಜ್ಯಭಾರವನ್ನೂನಡೆಸುತ್ತಿದ್ದನು. ಕಡೆಗೆ 
ಸುಪ್ರತಿಷ್ಠನೆಂಬಿ ಮುನಿಯ ಬಳಿ ಸಾಧುವಾಗಿ, ಪರಮ ಚಾರಿತ್ರವನ್ನು ಪಾಲಿಸಿ, ಸಮಾಧಿಯಿಂದ 
ಜೀವನವನ್ನು ಮುಗಿಸಿ, ಪ್ರೀತಿವರ್ಧನವೆ೦ಬ ವಿಮಾನದಲ್ಲಿ ದೇವನಾದನು. 

ಅಲ್ಲಿಅನೇಕ ಪ್ರಕಾರವಾದ ಸುಖಗಳನ್ನುಸವಿದು, ಅಲ್ಲಿ ಸತ್ತ ಬಳಿಕ ಕ್ಷೇಮದ್ಯುತಿ ನಗರದ 
ಧನಂಜಯನೆಂಬ ರಾಜನಿಗೆ ಪ್ರಿಯಮಿತ್ರನೆಂಬ ಮಗನಾದನು. ಅವನಿಗೆ ಚಕ್ರವರ್ತಿಯ 
ಸಂಪತ್ತಿತ್ತು ಬುದ್ಧಿ ವೈಭವಗಳಿದ್ದುವು, ಮಹಾಬಲವಿತ್ತು. ಆದರೂ ಭಕ್ತಿಭಾವದಿಂದ ಜಿನೇಂದ್ರನನ್ನು 
ಪೂಜೆಮಾಡುತ್ತ ಸಮಸ್ತ ಭೂಮಂಡಲದಲ್ಲಿಯೂ ತನ್ನ ರಾಜ್ಯವನ್ನು ವಿಸ್ತರಿಸಿದನು. 
ಉತ್ತಮೋತ್ತಮವಾದ ಭೋಗಗಳ ರಸವನ್ನು ಸವಿದು, ಕಡೆಗೆ ತೀರ್ಥಂಕರ ಭಗವಂತನ 
ಸಮವಸರಣಕ್ಕೆ ಹೋಗಿ, ಅಲ್ಲಿ ಧರ್ಮವನ್ನು ಕೇಳುತ್ತ ಮೋಕ್ಷಮಾರ್ಗವನ್ನು ಕಂಡುಕೊಂಡು ತನ್ನ 
ಚಕ್ರವರ್ತಿತ್ವವನ್ನು ಹುಲ್ಲಿಗೆ ಸಮನೆಂದು ಭಾವಿಸಿ ಬಿಟ್ಟು ಕ್ಷೇಮ೦ಕರನೆ೦ಬ ಆಚಾರ್ಯನ ಬಳಿ 
ದೀಕ್ಷಾಗ್ರಹಣ ಮಾಡಿ, ವ್ರತಪೂರ್ವಕವಾಗಿ ಸಾವನ್ನು ಬರಮಾಡಿಕೊ೦ಡು ರುಚಕವಿಮಾನದಲ್ಲಿ 
ದೇವನಾದನು. 

ಆ ದೇವನು ಅಲ್ಲಿಂದ ಇಳಿದು ಭರತಕ್ಷೇತ್ರದ ನಂದಿವರ್ಧನನೆಂಬ ರಾಜನಿಗೆ 
ನ೦ದನನೆ೦ಬ ಮಗನಾದನು. ರಾಜನು ತನ್ನ ಮಗನಿಗೆ ರಾಜ್ಯಭಾರವನ್ನು ಬಿಟ್ಟುಕೊಟ್ಟು ತಾನು 
ಪಿಹಿತಾಸ್ರವನೆ೦ಬ ಮುನಿಯ ಬಳಿ ದೀಕ್ಷೆಕೊ೦ಡನು. ಒ೦ದು ಸಲ ನ೦ದನನು ಆ ಮುನಿಯ ಬಳಿ 
ತನ್ನಹಿ೦ದಿನ ಜನ್ಯಗಳನ್ನುಕೇಳಿ, ವೈರಾಗ್ಯ ಹುಟ್ಟಲು, ತಾನೂ ದೀಕ್ಷೆ ಪಡೆದು ಮುನಿಯಾದನು. ಆಗಿ, 
ಶೀಲ ಸ೦ಯಮ ವ್ರತ ಮೊದಲಾದವನ್ನು ಪಾಲಿಸಿ ಸಮಾಧಿಯಿ೦ದ ದೇಹತ್ಯಾಗ ಮಾಡಿ 
ಪುಷ್ಟೋತ್ತರವೆ೦ಬ ವಿಮಾನದಲ್ಲಿ ದೇವನಾದನು. 


ಆ ದೇವನು ತನ್ನ ದೇವಲೋಕದ ಆಯುಸ್ಸು ಮುಗಿದ ಮೇಲೆ ಭಾರತ ವರ್ಷದಲ್ಲಿ 
ಕುಂಡಲನಗರದ ಅಧಿಪತಿಯಾದ ಸಿದ್ಧಾರ್ಥನಿಗೂ ಆತನ ಹೆಂಡತಿ ಪ್ರಿಯಕಾರಿಣೀ ದೇವಿಗೂ 
ಮಗನಾಗಿ ಜನಿಸಿಬ೦ದು, ತನ್ನ ಅಸಾಧಾರಣವಾದ ಚರ್ಯೆಯಿ೦ದ ಮಹಾವೀರ ಮೊದಲಾದ 
ಅನ್ವರ್ಥನಾಮಗಳನ್ನು ಸಂಪಾದಿಸಿ, ಜೈನರ ತೀರ್ಥಂಕರ ಪರಂಪರೆಯಲ್ಲಿ ಕಾಲಗಣನೆಯಿಂದ 
ಅತಿ ಈಚಿನವನೆನಿಸಿ, ಜಗತ್ತಿನ ಪ್ರಸಿದ್ಧಉಲ್ಕಾಧರರಲ್ಲಿ ಒಬ್ಬನಾದನು. 


ಅವತಾರ ಕಲ್ಯಾಣ 


ಮಹಾವೀರನ ಜೀವವು ಹದಿನಾರನೆಯ ಅಚ್ಯುತಸ್ವರ್ಗದಿ೦ದ ಚ್ಯುತಿಹೊ೦ದುವ ಆರು 
ತಿಂಗಳಿಗೆ ಮೊದಲು ಸೌಧರ್ಮಸ್ವರ್ಗದ ಇಂದ್ರನು ಕುಬೇರನನ್ನು ಕರೆದು, “ಕುಬೇರ, 
ಮಹಾವೀರನ ಜೀವಕ್ಕೆ ಈ ಅಚ್ಯುತಸ್ಪರ್ಗದಲ್ಲಿ ಇನ್ನು ಆರು ತಿಂಗಳು ಆಯುಸ್ಸುಮಾತ್ರ. ಅನ೦ತರ 
ಈ ಜೀವವು ಭೂಮಿಗೆ ಇಳಿದು ಪ್ರಖ್ಯಾತ ಜ್ಞಾತವಂತೀಯನೂ ಕಾಶ್ಯಪಗೋತ್ರಿಯೂ ಆದ 
ಕುಂಡಲಪುರದ ಸಿದ್ದಾರ್ಥ ಮಹಾರಾಜನ ಮನೆಯಲ್ಲಿ ಅವತರಿಸುವುದು. ಆ ಜೀವವನ್ನು 
ಗರ್ಭದಲ್ಲಿ ಧರಿಸುವ ಪುಣ್ಯವತಿಯಾದ ಪ್ರಿಯಕಾರಿಣೀ ದೇವಿಯು ವೈಶಾಲಿಯ ರಾಜನಾದ 
ಚೇಟಕನ ಮಗಳು, ರಾಜಾ ಸಿದ್ಧಾರ್ಥನ ಪ್ರಿಯ ಪತ್ಚಿ ಈ ಅವತಾರದ ಸಂಬಂಧವಾಗಿ ನೀನು 
ಇಂದಿನಿಂದ ಆ ಗರ್ಭದ ಜನನದವರೆಗೆ--ಎ೦ದರೆ ಮುಂದೆ ಹದಿನೈದು ತಿಂಗಳ ಕಾಲ--ಆ 
ಸಿದ್ದಾರ್ಥನ ನಗರನಾದ ಕು೦ಡಲಪುರದ ಸುತ್ತ ಹನ್ನೆರಡು ಯೋಜನಗಳವರೆಗೂ ಸು೦ದರವಾಗಿ 
ಸಿಂಗರಿಸು. ಅದೇ ಕಾಲದವರೆಗೆ ದಿನಕ್ಕೆ ಮೂರು ಬಾರಿ ಆ ರಾಜನ ಮನೆಯ ಮೇಲೆ ರತ್ನದ ಮಳೆ 
ಕರೆ” ಎಂದು ತಾನು ಅವಧಿಜ್ಞಾನದಿಂದ ಕಂಡ ತೀರ್ಥಂಕರನ ಅವತಾರವನ್ನು ತಿಳಿಸಿ ಆತನಿಗೆ 
ಆಜ್ಞೆಮಾಡಿದನು. ಕುಬೇರನು ಆ ಆಜ್ಞೆಯನ್ನುವಹಿಸಿ ಪಾಲಿಸಿದನು. 

ಹೀಗೆ ಆರು ತಿಂಗಳು ಕಳೆಯಲು ತೀರ್ಥಂಕರನ ತಾಯಿಯ ಗರ್ಭವನ್ನು 
ಶುದ್ದಿಮಾಡುವುದಕ್ಕಾಗಿ ಸೌಧರ್ಮೇಂದ್ರನು ಶ್ರೀ, ಹ್ರೀ, ಧೃತಿ, ಕೀರ್ತಿ, ಬುದ್ದಿ ಮತ್ತು ಲಕ್ಷ್ಮಿ ಎಂಬ 
ಅರುವರು ದೇವಿಯರನ್ನು ಕಳುಹಿಸಿಕೊಟ್ಟನು. ಅವರು ಬಂದು ಪ್ರಿಯಕಾರಿಣೀದೇವಿಯ 
ಗರ್ಭವನ್ನು ಶೋಧಿಸಿ ತೀರ್ಥಂಕರನ ಅವತಾರಕ್ಕೆ ಸಿದ್ಧಮಾಡಿಟ್ಟರು. 

ಆಗ, ಇಂದಿಗೆ ೨೫೩೭ ವರ್ಷಗಳ ಹಿಂದೆ, ಆಷಾಢ ಶುದ್ಧ ಷಷ್ಠಿಯಂದು, 
ಉತ್ತರಾಫಲ್ಲ್ಗುನೀ ನಕ್ಷತ್ರದಲ್ಲಿ ಮಹಾವೀರನ ಜೀವವು ಆಚ್ಯುತ ಸ್ವರ್ಗದ ಆಯುಸ್ಸನ್ನು ಮುಗಿಸಿ 


ಗು 


ಬಂದು ಪ್ರಿಯಕಾರಿಣಿಯ ಗರ್ಭದಲ್ಲಿ ಇಳಿಯಿತು. ಆಗ ಕಲ್ಪವಾಸಿ ದೇವತೆಗಳ ಮನೆಯಲ್ಲಿ ತನಗೆ 
ತಾನೇ ಘಂಟಾನಾದವಾಯಿತು; ಜ್ಯೋತಿಷೀ ದೇವತೆಗಳ ಮನೆಯಲ್ಲಿ ಸಿ೦ಹನಾದವಾಯಿತು; 
ಭವನವಾಸಿಗಳ ಮನೆಯಲ್ಲಿ ಶ೦ಖನಾದವಾಯಿತು; ವ್ಯಂತರ ದೇವತೆಗಳ ಮನೆಯಲ್ಲಿ ಭೇರೀ 
ಶಬ್ದವಾಯಿತು. ಸೌಧರ್ಮೇಂದ್ರನು ಕುಳಿತಿದ್ದ ಪೀಠ ಅದುರಿತು. ಆಗ ಸಮಸ್ತ ದೇವತೆಗಳಿಗೂ 
ತೀರ್ಥಂಕರನ ಆವತಾರವಾಯಿತೆಂಬುದು ತಿಳಿಯಿತು. 

ತೀರ್ಥಂಕರನ ಅವತಾರವಾದ ಅದೇ ರಾತ್ರೆ ಪ್ರಿಯಕಾರಿಣೀದೇವಿಯು ಪ್ರತಿ 
ತೀರ್ಥ೦ಕರನ ತಾಯಿಯೂ ಕಾಣುವ ಹದಿನಾರು ಶುಭ ಸ್ವಪ್ನಗಳನ್ನು ತಾನೂ ಕಂಡಳು. ಕಂಡು, 
ತಾನು ಕಂಡುದನ್ನು ಮಾರನೆಯ ದಿನ ತನ್ನಪತಿಗೆ ತಿಳಿಸಿದಳು. 

ಸಿದ್ಧಾರ್ಥರಾಜನು ಆಕೆಗೆ ಅರ್ಧಾಸನ ಕೊಟ್ಟು ಕುಳ್ಳಿರಿಸಿಕೊಂಡು, ಆಕೆ ಕಂಡ 


ಸ್ವಪ್ನಗಳನ್ನೆಲ್ಲ ಸಾವಧಾನದಿಂದ ಕೇಳಿ ಸಂತೋಷಪಟ್ಟು “ದೇವಿ, ನೀನು ಕಂಡ ಹದಿನಾರು 
ಸ್ಪಷ್ಟಗಳೂ ಶುಭವನ್ನು ಸೂಚಿಸುವುವು. ನೀನು ಪಡೆಯುವ ಮಗನು 


ತೀರ್ಥ೦ಕರನಾಗುವನೆ೦ಬುದನ್ನು ನೀನು ಕಂಡ ಆನೆಯು ಸೂಚಿಸುವುದು. ಬಿಳಿಯ 
ಗೂಳಿಯನ್ನು ಕಂಡುದರಿಂದ ನಿನ್ನ ಮಗನು ಉತ್ತಮವಾದ ಧರ್ಮವನ್ನು ಪ್ರಚಾರಮಾಡುವನು. 
ಸಿಂಹವು ನಿನ್ನ ಮುಖವನ್ನು ಪ್ರವೇಶಿಸಿದುದರಿಂದ ನಿನ್ನ ಮಗನು ಪ್ರಭಾವಶಾಲಿಯಾಗುವನು, 
ವೀರ್ಯವಂತನಾಗುವನು. ಕನಸಿನಲ್ಲಿ ಲಕ್ಷ್ಮೀದೇವಿಯನ್ನು ಕ೦ಡುದರಿ೦ದ ನಿನ್ನ ಮಗನಿಗೆ 
ದೇವತೆಗಳು ಅಭಿಷೇಕಮಾಡುವರು. ನಿನ್ನ ಮಗನು ಸುಗ೦ಧಮಯನಾದ ಶರೀರವನ್ನು ಪಡೆದು 
ಯಶಸ್ವಿಯಾಗುವನೆಂಬುದನ್ನು ನೀನು ಕಂಡ ಎರಡು ಹೂಮಾಲೆ ಹೇಳುವುದು. ನೀನು 
ಚಂದ್ರನನ್ನು ಕಂಡುದರಿಂದ ನಿನಗೆ ಜನಿಸುವನನು ಮೋಹದ ಕತ್ತಲೆಯನ್ನು 
ಹೋಗಲಾಡಿಸುವನು. ಸೂರ್ಯನನ್ನು ಕಂಡುದರಿಂದ ಆತನು ಭವ್ಯಜನರ ಹೃದಯವನ್ನು 
ಅರಳಿಸಿ ಅಜ್ಞಾನದ ಅಂಧಕಾರವನ್ನು ಹರಿಸುವನು. ನೀನು ಕಂಡ ಎರಡು ಮೀನು ನಿನ್ನ ಮಗನ 
ಅನ೦ತಸುಖವನ್ನು ಸೂಚಿಸುವುದು. ನಿನ್ನ ಮಗನು ಮಂಗಲಶರೀರಿಯಾಗಿ 
ಉತ್ತಮಧ್ಯಾನಿಯಾಗುವನೆಂಬುದನ್ನು ನೀನು ಕಂಡ ಎರಡು ಕುಂಭ ತಿಳಿಸುವುದು. ಮುಂದೆ 
ನೀನು ಸರೋವರ ಕಂಡೆಯಲ್ಲವೆ! ಅದರಿಂದ ನಿನ್ನ ಬಾಲನು ಜೀವಿಗಳ ತೃಷ್ಣೆಯನ್ನು 
ಕಳೆಯುವನೆಂದು ತಿಳಿ. ಆತನು ಪೂರ್ಣಜ್ಞಾನವನ್ನು ಪಡೆಯುವನೆಂಬುದನ್ನು ಸೂಚಿಸಲು ನಿನಗೆ 
ಸಮುದ್ರದ ಕನಸು ಬಿತ್ತು. ನೀನು ನೋಡಿದ ಸಿ೦ಹಾಸನವು ಆತನು ಪಡೆಯುವ ಉತ್ಕೃಷ್ಟ 
ಪದವನ್ನು ನಿರ್ದೇಶಿಸುವುದು. ಆತನು ಸ್ಪರ್ಗದಿಂದ ಇಳಿದುಬರುವನೆಂಬುದನ್ನು ನೀನು ಕಂಡ 
ವಿಮಾನ ತಿಳಿಸುವುದು. ಆತನು ಇಲ್ಲಿಯ ಮುಖ್ಯ ತೀರ್ಥವನ್ನು ಮುಂದುವರಿಸುವನೆಂಬುದು 


ನೀನು ಕನಸಿನಲ್ಲಿ ಕಂಡ ನಾಗಭವನದ ಅಭಿಪ್ರಾಯ. ಆತನು ಅನಂತಗುಣಗಳನ್ನು 
ಪಡೆಯುವನೆಂಬುದನ್ನು ನೀನು ಕಂಡ ರತ್ನನ ರಾಶಿಯು ಕಾಣಿಸಿಕೊಡುವುದು. ಕಡೆಯದಾಗಿ 
ನೀನು ಕಂಡ ಹೊಗೆಯಿಲ್ಲದ ಬೆಂಕಿಯಿಂದ ಆತನು ಸಮಸ್ತ ಕರ್ಮಗಳನ್ನೂ 
ನಾಶಮಾಡುವನೆಂದು ತಿಳಿದು ಬರುವುದು” ಎ೦ದು ಆ ಆ ಸ್ವಪ್ನಗಳ ಫಲವನ್ನು ತಿಳಿಸಿದನು. 
ಅದನ್ನು ಕೇಳಿ ದೇವಿಯು ಆನಂದಿಸಿದಳು. 

ಇತ್ತ ತೀರ್ಥ೦ಕರನ ಅವತಾರವಾದುದನ್ನುಸೌಧರ್ಮೇಂದ್ರನು ತನ್ನಅವಧಿಜ್ಞಾನದಿ೦ದ 
ಕಂಡುಕೊಂಡು, ಸಮಸ್ತ ದೇವತೆಗಳೊಡನೆ ಸಂಭ್ರಮದಿಂದ ಹೊರಟು ಸಿದ್ಧಾರ್ಥ ಮಹಾರಾಜನ 
ಮನೆಗೆ ಬಂದು, ತೀರ್ಥಂಕರನ ತಾಯಿತಂದೆಯರಿಗೆ ವಿಶೇಷ ವಿಜೃಂಭಣೆಯಿಂದ 
ಅಭಿಷೇಕಮಾಡಿ ತಾಯ ಗರ್ಭದಲ್ಲಿದ್ದತೀರ್ಥ೦ಕರಸ್ವಾಮಿಯನ್ನುಅನೇಕ ವಿಧವಾಗಿ ಸ್ತುತಿಸಿದನು. 
ಅನಂತರ ರುಚಕದ್ವೀಪದಲ್ಲಿದ್ದ ಐವತ್ತಾರು ಮಂದಿ ದಿಕ್ಕುಮಾರಿಯರನ್ನು ಕರೆಸಿ ತೀರ್ಥಂಕರನ 
ತಾಯಿಯ ಸೇವೆಗೆ ನಿಲ್ಲಿಸಿದನು. ಅನ೦ತರ ಸಮಸ್ತ ದೇವತೆಗಳೂ ತಮ್ಮ ತಮ್ಮ ಸ್ಥಾನಗಳಿಗೆ 
ಹೋದರು. | 

ನೀರಿನಲ್ಲಿದ್ದರೂ ನೀರು ಸೋಕದ ಕಮಲದಂತೆ ತೀರ್ಥ೦ಕರನು ತಾಯಗರ್ಭದಲ್ಲಿ 
ಅಲಿಪ್ತನಾಗಿ ಒಂಬತ್ತು ತಿಂಗಳು ಇದ್ದನು. ಆ ಒಂಬತ್ತು ತಿಂಗಳೂ ದಿಕ್ಕುಮಾರಿಯರು ತಾಯಿಗೆ 
ವಿಧವಿಧವಾದ ಸೇವೆ ಮಾಡುತ್ತಿದ್ದರಲ್ಲದೆ ಸಂಗೀತ ಸಾಹಿತ್ಯ ಮೊದಲಾದ ಅನೇಕ ಕಲೆಗಳಿಂದ 


ನು p) 
ಆಕೆಯ ಮನಸ್ಸನ್ನು ಸಂತೋಷಪಡಿಸುತ್ತಿದ್ದರು. 


ಜನ್ಮಕಲ್ಯಾಣ 


ಪ್ರಿಯಕಾರಿಣೀ ದೇವಿಗೆ ಒಂಬತ್ತು ತಿಂಗಳು ತುಂಬಿತು. ಆಗ ಚೈತ್ರ ಶುಕ್ಲ ತ್ರಯೋದಶಿಯ 
ರಾತ್ರೆಯ ಕಡೆಯಲ್ಲಿ ಉತ್ತರಾಫಲ್ಲುನೀ ನಕ್ಷತ್ರದಲ್ಲಿ ಮಹಾವೀರಸ್ವಾಮಿಯ ಜನನವಾಯಿತು. ಆಗ 
ಸರ್ವತ್ರ ಜಯಜಯಕಾರವೆದ್ದಿತು. ಸ್ವರ್ಗವಾಸಿಗಳಲ್ಲಿ ಘಂಟಾನಾದವೂ ಜ್ಯೋತಿಷಿಗಳಲ್ಲಿ 
ಸಿ೦ಹನಾದವೂ ಭವನವಾಸಿಗಳಲ್ಲಿ ಶ೦ಖನಾದವೂ ವ್ಯ೦ತರರಲ್ಲಿ ಭೇರಿಯೂ ತನ್ನಷ್ಟಕ್ಕೆ ತಾನೇ 
ಕೇಳಿಸಿತು. ಸೌಧರ್ಮೇಂದ್ರನ ಪೀಠ ಅದುರಿತು. ಆಗ ಸಮಸ್ತ ದೇವತೆಗಳೂ ತೀರ್ಥಂಕರನ 
ಜನನವಾಯಿತೆಂದು ತಿಳಿದರು. ತೀರ್ಥ೦ಕರನು ತಾಯ ಗರ್ಭಕ್ಕೆ ಅವತರಿಸಿದ ದಿನ 
ಮೊದಲುಗೊಂಡು ಸಿದ್ಧಾರ್ಥರಾಜನಿಗೂ ಇತರ ಕುಟುಂಬ ಜನಕ್ಕೂ ಸಂಪತ್ತು ವೃದ್ಧಿಯಾಯಿತು; 


ಅವರ ತೇಜಸ್ತು ಯಶಸ್ಸು ವೈಭವ, ಪರಾಕ್ರಮಗಳು ವರ್ಧಿಸಿದುವು. ತಾಯ ವರ್ಚಸ್ಸೂ 
ಪ್ರತಿಭೆಯೂ ದಿನದಿನಕ್ಕೆ ಹೆಚ್ಚಾಗಿ ಬೆಳೆಯಿತು. ಅವಳು ಅನೇಕ ಗೂಢವಾದ ಪ್ರಶ್ನೆಗಳಿಗೆ 
ಸಹಜವಾಗಿ ಉತ್ತರ ಕೊಡಬಲ್ಲವಳಾದಳು. ರಾಜ್ಯದ ಪ್ರಜೆಗಳಿಗೆ ಕೂಡ ಸುಖ ಶಾಂತಿ 
ಸ೦ಪತ್ತುಗಳು ಅಧಿಕವಾದವು. ಇದಕ್ಕೆಲ್ಲ ಗರ್ಭದಲ್ಲಿನ ಬಾಲನ ಪ್ರಭಾವವೇ ಕಾರಣವೆ೦ದು 
ತಿಳಿದು ಸರ್ವರೂ ಆ ಮಗು ಹುಟ್ಟಿದಾಗ ಅದಕ್ಕೆ “ವರ್ಧಮಾನ” ಎ೦ಬ ಸಾರ್ಥಕವಾದ 
ಹೆಸರನ್ನಿಟ್ಟಿರು. 

ತೀರ್ಥ೦ಕರನು ಜನಿಸಿದುದನ್ನು ಸೌಧರ್ಮೇಂದ್ರನು ತನ್ನ ಅವಧಿಜ್ಞಾನದಿಂದ ತಿಳಿದು, 
ಭಗವಂತನ ಜನ್ಮಾಭಿಷೇಕ ಕಲ್ಯಾಣವನ್ನುನೆರವೇರಸುವುದಕ್ಕಾಗಿ ತನ್ನಐರಾವತ ಆನೆಯನ್ನು ಏರಿ 
ಕುಂಡಲಪುರಕ್ಕೆ ಹೊರಟನು. ಜೊತೆಯಲ್ಲಿ ನಾಲ್ಕು ತೆರದ ದೇವನಿಕಾಯವೂ ಹೊರಟಿತು. 
ಅಭಿಷೇಕಕ್ಕಾಗಿ ಶೀರ್ಥ೦ಕರ ಶಿಶುವನ್ನು ತರಲು ಇಂದ್ರಾಣಿಯು ಹೆರಿಗೆ ಮನೆಯ ಒಳಹೊಕ್ಕಳು. 
ಮಗುವಿನ ಅಗಲಿಕೆಯಿಂದ ತಾಯಿಗೆ ದುಃಖವಾಗಬಾರದೆ೦ದು ಎಣಿಸಿ ಪ್ರಿಯಕಾರಿಣಿಗೆ 
ಸುಖನಿದ್ರೆ ಬರಿಸಿ, ಆಕೆಯ ಬಳಿಯಲ್ಲಿ ಒಂದು ಮಾಯಾಶಿಶುವನ್ನು ಮಲಗಿಸಿ, ಇ೦ದ್ರಾಣಿಯು 
ಭಗವಂತನನ್ನು ಎತ್ತಿ ತ೦ದು ಐರಾವತದ ಮೇಲೆ ಇಂದ್ರನ ತೋಳಲ್ಲಿ ಮಲಗಿಸಿದಳು. ಇಂದ್ರನು 
ಭಗವಂತನ ಸುಂದರ ರೂಪವನ್ನು ನೋಡಲು ಸಾವಿರ ಕಣ್ಣು ಮಾಡಿಕೊಂಡು 
“ಸಹಸ್ತಾಕ್ಷ” ನಾದರೂ ಆತನ ರೂಪತೃಷ್ಣೆಆರಲಿಲ್ವ ಆಗ ಸರ್ವ ದೇವತೆಗಳೂ ತಮ್ಮತಮ್ಮವಿಮಾನ 
ವಾಹನಗಳನ್ನು ಏರಿ ಸಂಭ್ರಮದಿಂದ ಆಕಾಶಮಾರ್ಗದಲ್ಲಿ ಹೊರಟು ಸುಮೇರು ಪರ್ವತದ 
ತುದಿಯ ಪಾಂಡುಕ ವನಕ್ಕೆ ಹೋಗಿ, ಅಲ್ಲಿಯ ಅರ್ಧ ಚ೦ದ್ರಾಕಾರದ ಪಾಂಡುಕ ಶಿಲೆಯ ನಡುವೆ 
ವಿರಾಜಿಸುತ್ತಿದ್ದ ರತ್ನ ಸಿಂಹಾಸನದಲ್ಲಿ ಭಗವಂತನನ್ನು ಇಳಿಸಿದರು. ಇಂದ್ರನು ಐದನೆಯ 
ಕ್ಷೀರಸಾಗರದಿ೦ದ ಸಾವಿರದೆ೦ಟು ಕಲಶಗಳಲ್ಲಿ ಹಾಲು ತರಿಸಿ ಭಗವಂತನಿಗೆ ಜನ್ಮಾಭಿಷೇಕವನ್ನು 
ನಡೆಸಿದನು. ಆ ಅಭಿಷೇಕ ಕಾಲದಲ್ಲಿ ಕೆಲವು ಹಾಲಿನ ಹನಿಗಳು ಭಗವ೦ತನ ಮೂಗಿನ ಒಳಗೆ 
ಹೋದವು. ಆಗ ಭಗವಂತನು ಸೀ೦ತ ಸೀನಿಗೆ ಸಮಸ್ತ ದೇವತೆಗಳೂ ತರಗೆಲೆಗಳಂತೆ 
ಹಾರಿಹೋದರು. ಬಾಲಕನ ಆ ಅದ್ಭುತ ಪರಾಕ್ರಮವನ್ನು ಕ೦ಡು ದೇವತೆಗಳು ಆತನಿಗೆ 
“ವೀರನಾಥ” ಎಂಬ ಸಾರ್ಥಕವಾದ ಹೆಸರನ್ನಿಟ್ಟಿರು. 

ಸೌಧರ್ಮೇಂದ್ರನು ಬಳಿಕ ಭಗವ೦ತನನ್ನು ವಸ್ತ್ರಾಭರಣಗಳಿ೦ದ ಅಲಂಕರಿಸಿ, ಸ್ತುತಿಸಿ, 
ಪುನಃ ಐರಾವತದ ಮೇಲೆ ಕೂರಿಸಿಕೊಂಡು ಬಂದು, ಕುಂಡಲಪುರದಲ್ಲಿ ತಾಯಿಯ ಮಾಯಾ 
ನಿದ್ರೆಯನ್ನುಹರಿಸಿ ಮಗುವನ್ನು ಆಕೆಗೆ ಒಪ್ಪಿಸಿದನು. ಮಗನ ವೈಭವವನ್ನುಹ೦ಡು ತಾಯಿ ತಂದೆಗೆ 
ಅತಿಶಯ ಆನ೦ದವೂ ಆಶ್ಚರ್ಯವೂ ಆಯಿತು. ಆಗ ಇಂದ್ರನು ಆ ತಾಯಿತಂದೆಗೆ 


ದೇವಲೋಕದಿ೦ದ ತ೦ದ ಆಭರಣ ಅಲಂಕಾರಗಳನ್ನು ಸಮರ್ಪಿಸಿ, ಅವರೆದುರು ತಾ೦ಡವ 
ನೃತ್ಯವಾಡಿ, ಭಗವಂತನನ್ನು ಸ್ತುತಿಸಿ, ಆತನಿಗೆ ನಮಸ್ಕರಿಸಿ ಜನ್ಕೋತ್ಸವವನ್ನು ಮುಗಿಸಿಕೊಂಡು 
ಹಿಂದಿರುಗಿದನು. ಸಮಸ್ತ ದೇವತೆಗಳೂ ತಮ್ಮತಮ್ಮಸ್ಥಾನಕ್ಕೆ ಹೋದರು. 

ಭಗವಂತನು ಹುಟ್ಟಿದಾಗಿನಿಂದಲೂ ಸಕಲ ತೀರ್ಥಂಕರರಂತೆಯೆ ಹತ್ತು ಲಕ್ಷಣಗಳನ್ನು 
ಪಡೆದಿದ್ದನು. (೧) ಆತನ ದೇಹವು ಅತಿಶಯ ಸುಂದರವಾಗಿತ್ತು. (೨) ಆ ದೇಹದಿಂದ ಸಹಜವಾದ 
ಸುಗಂಧವು ಹೊರಸೂಸುತ್ತಿತ್ತು. (೩) ಆ ದೇಹದಲ್ಲಿ ಬೆವರು ಹುಟ್ಟುತ್ತಿರಲಿಲ್ಲ (೪) ಮಲ 
ಮೂತ್ರಗಳು ಉತ್ಪನ್ನವಾಗುತ್ತಿರಲಿಲ್ಲ. (೫) ಆತನ ಮಾತು ಮೃದುವಾಗಿತ್ತು ಮಧುರವಾಗಿತ್ತು 
ಯಾರನ್ನೂ ನೋಯಿಸುತ್ತಿರಲಿಲ್ಲ. (೬) ಆತನ ಶಕ್ತಿ ಅಪಾರವಾಗಿತ್ತು (೭) ಆತನ ರಕ್ತ ಹಾಲಿನಂತೆ 
ಸ್ವಚ್ಚವಾಗಿತ್ತು. (ಆ) ಅತನ ದೇಹದಲ್ಲಿ ೧೦೦೮ ಶುಭ ಚಿಹ್ನೆಗಳಿದ್ದವು. () ಆತನ ಅಂಗಾಂಗಗಳ 
ಪ್ರಮಾಣ ಸಮವಾಗಿ ಹೊಂದಿಕೊಂಡಿತ್ತು. (೧೦) ಆತನ ಮೂಳೆ, ಮಾಂಸ, ಕೀಲುಗಳು ವಜ್ರದಂತೆ 
ಅಭೇದ್ಯವಾಗಿದ್ದವು. 

ಭಗವಂತನಿಗೆ ಹುಟ್ಟಿದಾಗಲೇ ಮತಿ ಶ್ರುತಿ ಅವಧಿ ಎ೦ಬ ಮೂರು ತೆರದ ಜ್ಞಾನವಿತ್ತು. 
ಒಮ್ಮೆ ಸಂಜಯ ಮತ್ತು ವಿಜಯ ಎಂಬ ಇಬ್ಬರು ಚಾರಣ ಮುನಿಗಳು ಯಾವುದೋ ತತ್ವಾರ್ಥ 
ವಿಷಯದಲ್ಲಿ ತಮಗಿದ್ದ ಸ೦ದೇಹವನ್ನು ಪರಿಹರಿಸಿಕೊಳ್ಳಲಾರದೆ ಬಹು ಪೇಚಾಡುತ್ತಿದ್ದರು. ಆಗ 
ಭಗವಂತನು ಹುಟ್ಟಿ ಕೆಲವು ದಿನ ಮಾತ್ರವಾಗಿತ್ತು. ಆ ಸಮಯದಲ್ಲಿಆ ಮುನಿಗಳು ಭಗವಂತನನ್ನು 
ಕಂಡ ಮಾತ್ರದಿಂದ ಅವರ ಸಂದೇಹಗಳೆಲ್ಲ ತಿಳಿಯಾದುವು. ಆಗ ಮುನಿಗಳು ಭಗವಂತನ 
ಪ್ರಭಾವಕ್ಕೆ ಅತಿ ಆನಂದಿಸಿ ಭಗವಂತನಿಗೆ “ಸನ್ಮತಿ” ಎ೦ಬ ಸಾರ್ಥಕವಾದ ಹೆಸರನ್ನಿಟ್ಟು 
ಹೋದರು. 

ಇಂದ್ರನು ಬಂದಾಗ ಭಗವಂತನ ಬೆರಳಿನಲ್ಲಿ ಅಮೃತವನ್ನು ಇಟ್ಟು ಹೋಗಿದ್ದನು. 
ಅದರಿಂದ ಭಗವಂತನಿಗೆ ತಾಯಿ ಮೊಲೆಯೂಡಬೇಕಾಗಿರಲಿಲ್ಪ ಬೆರಳಿನ ಅಮೃತದಿಂದಲೇ 
ಆತನು ಬೆಳೆಯುತ್ತಿದ್ದನು. ಆತನಿಗೆ ಬೇಕಾದ ದಿನ ದಿನದ ವಸ್ತ್ರಾಲ೦ಕಾರಗಳನ್ನು ದೇವತೆಗಳು 
ಒದಗಿಸುತ್ತಿದ್ದರು. ದೇವತೆಗಳು ಆತನಿಗೆ ಸಮವಾದ ಶರೀರವನ್ನು ತಾಳಿ ಅವನೊಡನೆ 
ಆಟವಾಡುತ್ತಿದ್ದರು. ಅವನ ಅಲೌಕಿಕ ಆಟಪಾಟಗಳನ್ನು ಕ೦ಡು ತಾಯಿಗೆ ಅದ್ಬುತವಾದ 
ಆನ೦ದವಾಗುತ್ತಿತ್ತು ಹೀಗಿರಲು, ಭಗವ೦ತನು ಚ೦ದ್ರನಂತೆ ಬೆಳೆಯುತಿದ್ದನು. | 

ಭಗವಂತನು ಬಾಲನಾಗಿರುವಾಗ ಒಂದು ಸಲ ಸಮವಯಸ್ಸಿನ ಬಾಲರೊಡನೆ ವನದಲ್ಲಿ 
ಮರ ಹತ್ತಿ ಆಟವಾಡುತ್ತಿದ್ದವು. ಆಗ ಸ೦ಗಮನೆ೦ಬ ದೇವತೆಯು ಮಹಾ ಕೃಷ್ಣಸರ್ಪದ 
ರೂಪಿನಿ೦ದ ಆ ವನವನ್ನು ಪ್ರವೇಶಿಸಿ ಭಗವಂತನು ಜೊತೆ ಬಾಲಕರೊಡನೆ ಏರಿದ್ದ ವೃಕ್ಷವನ್ನು 


ಸುತ್ತಿಕೊಂಡು ಮೇಲೆ ಹತ್ತಿದನು. ಆ ಕರಿಯ ಹಾವನ್ನು ಕಂಡು ಹೆದರಿಕೊಂಡು ಭಗವಂತನ 
ಜೊತೆಯವರೆಲ್ಲ ತಾವು ಇದ್ದಿದ್ದ ಕಡೆಯಿಂದಲೇ ಧುಮುಕಿ ಓಡಿಹೋದರು. ಆದರೆ ಭಗವಂತನು 
ಮಾತ್ರ ಇಷ್ಟಿಷ್ಟೂ ಭಯಗೊಳ್ಳದೆ ಆ ಹಾವಿನ ಹೆಡೆಯಮೇಲೆ ತನ್ನೆರಡೂ ಕಾಲುಗಳನ್ನಿಟ್ಟು 
ಲೀಲೆಯಿಂದ ಕೆಳಗಿಳಿದನು. ಸಂಗಮನ ಮದ ಮರ್ದನವಾಯಿತು. ಸ೦ಗಮನು ಭಗವಂತನ 
ಅಸಾಧಾರಣವಾದ ಧೈರ್ಯಕ್ಕೆ ಆಶ್ಚರ್ಯಪಟ್ಟು ಆತನಿಗೆ “ಮಹಾವೀರ” ಎ೦ಬ ಸಾರ್ಥಕವಾದ 
ಹೆಸರನ್ನಿಟ್ಟು ಹೋದನು. 

ಮತ್ತೊಂದು ಸಲ ಭಗವಂತನು ತನ್ನ ಸಮವಯಸ್ಸಿನ ಬಾಲಕರಾಗಿ ಬಂದ 
ದೇವತೆಗಳೊಡನೆ ಆಡುತ್ತಿರುವಾಗ ದೇವತೆಗಳು ಒಂದು ಮಾಯೆಯ ಆನೆಯನ್ನು 
ವೀರಪ್ರಭುವಿನ ಎದುರು ತಂದರು. ಜೊತೆಯವರೆಲ್ಲರೂ ಭಯಭೀತರಾಗಿ ಅತ್ತ ಇತ್ತ ಓಡಿ 
ಹೋದರಲ್ಲದೆ ಆನೆಯ ಬಳಿ ಯಾರೂ ಹೋಗವೊಲ್ಲರು. ಆದರೆ ಭಗವಂತನು ಮಾತ್ರ 
ದೈರ್ಯವಾಗಿ ಆ ಆನೆಯ ಬಳಿ ಸಾರಿ ಅದನ್ನು ಕೈಯಿಂದ ಹಿಡಿದು ಆದರ ಮೇಲೇರಿ ಕುಳಿತನು. 
ಅದನ್ನು ಕ೦ಡು ಸರ್ವರಿಗೂ ಆಶ್ಚರ್ಯವಾಯಿತು. “ವೀರ, ನಿನ್ನ ಸಮನಾದ ಬಲಶಾಲಿಯಿಲ್ಪ 
ನಿನ್ನಂತಹ ಪರಾಕ್ರಮಿಯಿಲ್ಪ ನಿನಗೆಣೆಯಾದ ಧೀರನಿಲ್ಲ' ಎಂದು ಭಗವಂತನನ್ನು 
ಪ್ರಶಂಸಿಸಿದರು. 

ಭಗವಂತನು ತನ್ನ ಎಂಟನೆಯ ವಯಸ್ಸಿನಲ್ಲಿಯೆ ಶ್ರಾವಕನಾಗಿ ಅಹಿಂಸೆ, ಸತ್ಯ 
ಆಚೌರ್ಯ, ಕುಶೀಲತ್ಯಾಗ ಮೊದಲಾದ ಹನ್ನೆರಡು ವ್ರತಗಳನ್ನು ಸ್ವೀಕರಿಸಿದನು. 

ಭಗವಂತನು ಯೌವನಕ್ಕೆ ಕಾಲಿಟ್ಟನು. ಆತನು ಮದುವೆಮಾಡಿಕೊಳ್ಳಬೇಕೆ೦ದು 
ತಾಯಿತಂದೆಯರು ಬಹು ಬಲವಂತಮಾಡಿದರು. ಆದರೂ ಪ್ರಭುವು ವಿವಾಹಕ್ಕೆ ಸಮತಿಸದೆ 
ಬಾಲಬ್ರಹ್ಮಚಾರಿಯಾಗಿಯೇ ಇರಲು ನಿಶ್ಚಯಮಾಡಿದನು. 

ಭಗವಂತನಿಗೆ ಮೂವತ್ತು ವರ್ಷವಾದಾಗ ಆತನಿಗೆ ಕ್ಲಾಯಿಕ ಸಮ್ಯಕ್ವ್ವ ಪ್ರಾಪ್ತವಾಯಿತು. 
ಆಗ ವೈರಾಗ್ಯ ಹುಟ್ಟಿತು. ಆಗ ಆತನು ದ್ವಾದಶ ಅನುಪ್ರೇಕ್ಷೆಗಳನ್ನು ಚಿಂತಿಸತೊಡಗಿದನು. 


ಪರಿನಿಷ ಮಣ ಕಲ್ಲಾಣ 
ಶ್ರ ಲೆ 


ಈ ರೀತಿಯಲ್ಲಿ ವೈರಾಗ್ಯ ಹುಟ್ಟಿ ಭಗವಂತನು ಅನುಪ್ರೇಕ್ಷೆಗಳನ್ನು ಚಿಂತಿಸತೊಡಗಿದಾಗ 
ಐದನೆಯ ಬ್ರಹೃಸ್ತರಗ್ಗದ ಲೋಕಾಂತಿಕ ದೇವರುಗಳು ಬ೦ದು ಭಗವಂತನಿಗೆ ಮೂರು 


ದಕ್ಷಿಣೆಮಾಡಿ ನಮಸ್ಕರಿಸಿ, “ಪ್ರಭೂ, ನೀನು ದೀಕ್ಷೆಯನ್ನು ಕೈಕೊಳ್ಳಲು ಸ೦ಕಲ್ಪಿಸಿರುವುದು 
ಶ೦ಸನೀಯವು. ಇಂತಹ ಕಾರ್ಯವನ್ನು ನೀನಲ್ಲದೆ ಮತ್ತಾರು ಮಾಡಲಾಪರು! ಈ 
ರಾಗ್ಯದಿ೦ದ ನೀನು ಧನ್ಯ” ಇತ್ಯಾದಿಯಾಗಿ ಆತನ ಸಂಕಲ್ಪವನ್ನು ಸ್ತುತಿಸಿ, ಆತನ ನಿಶ್ಚಯವನ್ನು 
ದೃಢಪಡಿಸಿ ಹೋದರು. 

ಭಗವಂತನು ಇಷ್ಟು ಚಿಕ್ಕ ವಯಸ್ಸಿನಲ್ಲಿಯೇ ದಿಗಂಬರೀ ದೀಕ್ಷೆಯನ್ನು 
ಕೈಕೊಳ್ಳುವನೆಂಬುದನ್ನು ಹೇಳಿ ಮನೆಯವರೆಲ್ಲರಿಗೂ ಬಹು ದುಃಖವಾಯಿತು. ತಾಯಿಯು 
ಪುತ್ರವಾತ್ನಲ್ಕದಿಂದ ಶೋಕಪಡುತ್ತ “ಕಂದ, ನಿನಗೆ ಇದುವರೆಗೆ ಮೈಮೇಲೆ ಬಿಸಿಲು ಕೂಡ 
ತಾಗಿದುದಿಲ್ಲ ಈಗ ಹೀಗೆ ದಿಗಂಬರನಾಗಿ ಹೇಗೆ ತಾನೆ ತಾಪವನ್ನು ತಾಳೀಯೆ? ನಿನ್ನ ಶರೀರವು 
ಬಹು ಸುಕುಮಾರನಾದುದು; ಸ೦ಯಮನವೆಂಬುದು ಅತಿ ತೀಕ್ಷ್ಣವಾದ ಖಡ್ಗ ನೀನು ನಮ್ಮ 
ಮನೆಯಲ್ಲಿದ್ದುದರಿ೦ದ ಇಂದ್ರಾದಿಗಳು ನಮ್ಮ ಮನೆಗೆ ಬಂದು ನಮ್ಮ ಶೋಭೆ ಹೆಚ್ಚುತ್ತಿತ್ತು. ಈಗ 
ನೀನು ಹೊರಟುಹೋದರೆ ಅವರೇಕೆ ಇಲ್ಲಿಬ೦ದಾರು?” ಎ೦ದು ಮೋಹದಿಂದ ಗೋಳಾಡಿದಳು. 
ಭಗವಂತನು ಎಷ್ಟೆಷ್ಟು ಸಮಾಧಾನ ಹೇಳಿದರೂ ಆಕೆಗೆ ಶಾಂತಿ ಬರಲಿಲ್ಲ. 

ಆಗ ಭಗವಂತನ ಪರಿನಿಷ್ಕಮಣ ಕಲ್ಯಾಣವು ಸಮೀಪಿಸಿತೆ೦ದು. ತನ 
ಅವಧಿಜ್ಞಾನದಿಂದ ಕಂಡುಕೊಂಡು ಕುಂಡಲಪುರಕ್ಕೆ ಬಂದಿದ್ದ ಸೌಧರ್ಮೇಂದ್ರನು 
ಪ್ರಿಯಕಾರಿಣಿಯನ್ನು ಕುರಿತು “ತಾಯಿ, ನಿನ್ನ ಈ ಮಗನು ಜಗನ್ನಾಥನು. ಈ ಸಿಂಹಕ್ಕೆ ಯಾರಿಂದ 
ಏನು ಭಯ? ಈತನು ಇದುವರೆಗೆ ಅನಂತಕಾಲ ಸಂಸಾರದಲ್ಲಿ ಭ್ರಮಿಸಿ ಈಗ ಕಡೆಯ 
ಜನ್ಮವೆತ್ತಿರುವನು. ಈತನು ಈ ಜನ್ಮದಲ್ಲಿ ಮುಕ್ತಿಹೊ೦ದಿ ಸಕಲ ಭವ್ಯಜನಕ್ಕೆ ಮುಕ್ತಿಮಾರ್ಗವನ್ನು 
ತೋರಿಸುವನು. ಸಕಲ ದುಃಖಗಳಿ೦ದ ಪಾರಾಗಿ ಶಾಶ್ಚತ ಸುಖವನ್ನು ಅನುಭವಿಸುವ ಈ 
ಪ್ರಭುವಿಗೆ ದುಃಖವಾಗುವುದೆಂದು ಚಿಂತಿಸುವುದು ತರವಲ್ಲ” ಎ೦ದು ಆಕೆಯನ್ನು ಸಂತೈಸಿದನು. 

ಆಗ, ಇಂದ್ರನೊಡನೆ ಬಂದಿದ್ದ ನಾಲ್ಕು ತೆರದ ದೇವಗಣವು ಭಗವಂತನಿಗೆ 
ಅಭಿಷೇಕಮಾಡಿ, ಚ೦ದ್ರಪ್ರಭವೆಂಬ ಹೊಸ ಅಪೂರ್ವ ರಚನೆಯ ಪಲ್ಲಕ್ಷಿಯಲ್ಲಿ ಕೂರಿಸಿಕೊಂಡು, 
ಜಯಜಯಕಾರಮಾಡುತ್ತ ಆ ಪುರದ ಪೂರ್ವದಿಕ್ಕಿನ ಜ್ಞಾತಷಂಡವೆಂಬ ವನಕ್ಕೆ ದೀಕ್ಷೆಗಾಗಿ 
ಕರೆದೊಯ್ದಿತು. ಅಲ್ಲಿ ಚ೦ದನವೃಕ್ಷದ ಕೆಳಗೆ ಸ್ಥಟಿಕ ಶಿಲೆಯ ಮೇಲೆ ಒ೦ದು ಮಂಟಿಪವನ್ನುಸ್ಕಜಿಸಿ 
ಅಲಂಕರಿಸಿದ್ದರು. ಭಗವಂತನು ಆ ಮಂಟಪದಲ್ಲಿ ಹೋಗಿ ಕುಳಿತನು. 

ಕುಳಿತು, ಸಕಲ ಪರಿಗ್ರಹಗಳನ್ನೂ ತ್ಯಾಗಮಾಡಿ, ಮೂಲಗುಣಗಳನ್ನು ಧಾರಣಮಾಡಿ, 
ಸಿದ್ಧರಿಗೆ ನಮಸ್ಕರಿಸಿ ಐದು ಮುಷ್ಟಿಗಳಲ್ಲಿ ತಲೆಗಡ್ಡದ ಕೂದಲುಗಳನ್ನು ಕಿತ್ತುಹಾಕಿ ಐದು 
ಮಹಾವ್ರತಗಳನ್ನು ಸ್ವೀಕರಿಸಿದನು. ಇಂದ್ರನು ಸ್ಟಾಮಿಯು ಲು೦ಚಮಾಡಿಕೊ೦ಡ ಕೂದಲನ್ನು 


EL EL 


ತರ 


ಆತುಕೊ೦ಡು ಅದನ್ನು ರತ್ನದ ಪೆಟ್ಟಗೆಯಲ್ಲಿಟ್ಟು ಕ್ಷೀರಸಮುದ್ರಕ್ಕೆ ಒಯ್ದನು. ಉಳಿದ 
ದೇವತೆಗಳೆಲ್ಲರೂ ಭಗವಂತನನ್ನು ಸ್ತುತಿಸಿ ತಮ್ಮ ತಮ್ಮ ನಿವಾಸಗಳಿಗೆ ತೆರಳಿದರು. ಹೀಗೆ, 
ಮಾರ್ಗಶಿರ ಶುದ್ಧ ದಶಮಿಯ ಹಸ್ತಾನಕ್ಷತ್ರದಲ್ಲಿ ಭಗವ೦ತನು ತನ್ನ ಮೂವತ್ತನೆಯ ವರ್ಷದಲ್ಲಿ 
ದಿಗಂಬರೀ ದೀಕ್ಷೆಯನ್ನು ಗ್ರಹಿಸಿದನು. 

ಭಗವಂತನ ದೀಕ್ಷಾಗ್ರಹಣ ಕಾಲದಲ್ಲಿ ಅನೇಕ ದೇವ ಮನುಷ್ಯರು ನೆರೆದಿದ್ದರು. ಅವರಲ್ಲಿ 
ಹಲವರು ಭಗವಂತನ ವೈಭವವನ್ನು ಕಂಡು “ಇಷ್ಟು ವೈಭವ ಸಿಗುವುದಾದರೆ, ಯಾರು ತಾನೆ ದೀಕ್ಷೆ 
ಒಲ್ಲರು” ಎಂದು ಆಸೆಪಟ್ಟು ಪಾಪ ಕಟ್ಟಿಕೊಂಡರು. ಇತರರು ಸಜ್ಜನರು “ಈ ಸಕಲ ವೈಭವಕ್ಕೂ 
ಈತನ ವೈರಾಗ್ಯವೇ ಮೂಲ ಕಾರಣವಲ್ಲವೆ!” ಎ೦ದು ಮೆಚ್ಚಿಕೊಂಡು ತಾವೂ ಅನೇಕ ತೆರದ ವ್ರತ 
ನಿಯಮಗಳನ್ನು ಕೈಕೊ೦ಡರು. 


ತಪಸ್ಸು 

ಇತ್ತ ಭಗವಂತನು ಯೋಗಧಾರಣೆಮಾಡಿ ಪರ್ವತದಂತೆ ನಿಶ್ಚಲನಾಗಿದ್ದನು. 
ಪರೀಷಹಗಳನ್ನು ಗೆದ್ದು ವ್ರತಗಳನ್ನು ಪಾಲಿಸುತ್ತಿದ್ದನು. ಆರು ತಿಂಗಳು ಒಂದೇ ಕಡೆ ಧ್ಯಾನಮಾಡಿ, 
ಅದರ ಫಲವಾಗಿ ನಾಲ್ಕನೆಯ ಜ್ಞಾನವಾದ ಮನಃಪರ್ಯಯಜ್ಞಾನವನ್ನು ಪಡಕೊ೦ಡನು. 

ಅಲ್ಲಿಂದ ಮುಂದೆ ಮಳೆಗಾಲದ ನಾಲ್ಕು ತಿಂಗಳು ಎಲ್ಲಿಯೂ ಸಂಚಾರ ಮಾಡದೆ 
ಒಂದೆಡೆ ತಂಗುತ್ತಿದ್ದವು. ಮಳೆಗಾಲದಲ್ಲಿ ಹಾದಿಯಲ್ಲಿ ಅನೇಕ ಕ್ರಿಮಿಕೀಟಗಳು 
ಉತ್ಪನ್ನವಾಗುವುದನ್ನು ತಿಳಿದು, ತನ್ನ ಸ೦ಚಾರದಿ೦ದ ಅವುಗಳಿಗೆ ಹಿ೦ಸೆಯಾಗಬಾರದೆಂಬ 
ಪ್ರಾಣಿದಯೆಯಿ೦ದ ಹಾಗೆ ತಂಗುತ್ತಿದ್ದನು. 

ಮನಃಪರ್ಯಯಜ್ಞಾನ ಪಡೆದ ಆರು ತಿಂಗಳನಂತರ ಭಗವಂತನು ಕೂಲಪುರವೆಂಬ 
ನಗರಕ್ಕೆ ಸಂಚರಿಸಿ ಬಂದನು. ಅಲ್ಲಿಯ ರಾಜನಾದ ಕೂಲನೆ೦ಬವನು ಭಗವಂತನನ್ನು ಕಂಡು 
“ಈತನು ಯಾರೋ ಮಹಾತ್ಮ ದಾನಕ್ಕೆ ಉತ್ತಮ ಪಾತ್ರ' ಎಂದು ವಿಚಾರಿಸಿ, ಆತನಿಗೆ 
ಭಕ್ತಿಪೂರ್ವಕವಾಗಿ ವಂದಿಸಿ, ಊಟಕ್ಕೆ ತನ್ನ ಮನೆಗೆ ಕರೆದೊಯ್ದನು. ಮನೆಯಲ್ಲಿ ಆತನ ಕಾಲು 
ತೊಳೆದು ಪೂಜೆಮಾಡಿ ಹಾಲುಅನ್ನದ ಭಿಕ್ಷೆಯನ್ನು ಭಗವಂತನಿಗೆ ಸಮರ್ಪಿಸಿದನು. ಭಗವಂತನ 
ದೀಕ್ಷಾಗ್ರಹಣದನ೦ತರ ಇದೆ ಆತನ ಮೊದಲ ಭಿಕ್ಷೆ. ಆ ಸಮಯದಲ್ಲಿ ದೇವತೆಗಳು ಕೂಲನ್ಯಪನ 


ಮನೆಯ ಮೇಲೆ ಪಂಚಾಶ್ಚರ್ಯಗಳನ್ನು ಪ್ರಕಟಿಸಿದರು. ಭಗವಂತನು ಮುಂದೆ ದಶಪುರಕ್ಕೆ 
ಹೋದನು. ಅಲ್ಲಿಯೂ ಕೂಲನೃಪನು ಆತನಿಗೆ ಭಿಕ್ಷೆ ನೀಡಿದನು. 

ಭಗವಂತನು ಮುಂದೆ ವನಕ್ಕೆ ಹೋಗಿ ಹನ್ನೆರಡು ತೆರದ ತಪಸ್ಸು ಮಾಡತೊಡಗಿದನು. 
ಅದರ ಫಲವಾಗಿ ಅತನಿಗೆ ಎಂಟು ತೆರದ ಖದ್ದಿಗಳೂ ಅನೇಕ ತೆರದ ಸಿದ್ಧಿಗಳೂ ಪ್ರಾಪ್ತವಾದವು. 
ಭಗವಂತನು ಐದು ಮಹಾವ್ರತಗಳನ್ನೂ ಐದು ಸಮಿತಿಗಳನ್ನೂ ಮೂರು ಗುಪ್ಪಿಗಳನ್ನೂ ೮೪,೦೦೦ 
ಉತ್ತರ ಗುಣಗಳನ್ನೂಪಾಲಿಸುತ್ತಿದ್ದನು. 

ಹೀಗೆಯೇ ಸಂಚಾರಮಾಡುತ್ತ ಭಗವಂತನು ಒಮ್ಮೆ ಉಜ್ಜಯಿನೀ ನಗರಿಯ ಸಮೀಪಕ್ಕೆ 
ಬಂದು 'ಅತಿಮುಕ್ತಕ'ವೆಂಬ ಶೃಶಾನದಲ್ಲಿ ಪ್ರತಿಮಾಯೋಗದಲ್ಲಿ ಧ್ಯಾನಸ್ಥನಾದನು. ಆಗ 
ಸ್ಥಾಣುವೆಂಬ ಹನ್ನೆರಡನೆಯ ರುದ್ರನು ಭಗವಂತನನ್ನು ಕಂಡು ತನ್ನ ಪೂರ್ವಜನ್ಮದ ವೈರವನ್ನು 


[oy ಮು 


0 


ಸ್ಮರಿಸಿಕೊಂಡು ಭಗವಂತನಿಗೆ ನಾನಾ ಉಪಸರ್ಗ ಕೊಟ್ಟನು. ತನ್ನವಿದ್ಯೆಯ ಪ್ರಭಾವದಿಂದ ಕರಾಳ 


[> 
ಸ್ವರೂಪವನ್ನು ಧರಿಸಿಕೊ೦ಡನು. ಒಮ್ಮೆ ದೊಡ್ಡದಾಗಿ ಭಯಂಕರವಾಗುವನು. ಅಳುವನ್ನು 
ಕೂಗುವನು, ನಗುವನ್ನು ಹಾಡುವನು. ದಾಡೆ ಹಲ್ಲುಗಳನ್ನು ಉದ್ದವಾಗಿ ಬೆಳೆಸಿಕೊಂಡು 
ಮುಖದಿಂದ ಅಗ್ನಿಜ್ಜಾಲೆ ಕಾರುತ್ತ ಭಗವಂತನನ್ನು ಹೆದರಿಸತೊಡಗಿದನು. ಆದರೆ ಭಗವಂತನು 
ಕಿಂಚಿತ್ತೂ ಹೆದರಲಿಲ್ಲ. ಆಗ ರುದ್ರನು ಸಿಂಹದ ರೂಪು ತಾಳಿ ಭಗವಂತನ ಮೇಲೆ ಧಾವಿಸಿದನು. 
ಭಗವಂತನು ಅಲುಗಾಡಲಿಲ್ಲ ರುದ್ರನು ಭಯಂಕರವಾದ ಮಾಯಾಸೇನೆಯನ್ನು ಕಲ್ಪಿಸಿಕೊಂಡು 
ಭಗವಂತನಿಗೆ ತೆರತೆರದ ಉಪಸರ್ಗಕೊಟ್ಟನು. ಆದರೂ ಭಗವಂತನು ನಿಶ್ಚಲನಾಗಿದ್ದನು. ಆಗ 
ರುದ್ರನು ನಾಚಿ ತನ್ನಉಪದ್ರವವನ್ನುನಿಲ್ಲಿಸಿ, ಭಗವಂತನಿಗೆ “ಅತಿ ವೀರ” ಎ೦ಬ ಸಾರ್ಥಕನಾದ 
ಹೆಸರನ್ನಿಟ್ಟು ಆತನಿಗೆ ಸ್ತುತಿಪೂರ್ವಕ ನಮಸ್ಕರಿಸಿ ಹೋದನು. 

ಉಜ್ಜಯಿನಿಯಿ೦ದ ಮುಂದೆ ಭಗವಂತನು ಕೌಶಾಂಬಿಗೆ ಹೋದನು. ಅಲ್ಲಿ ಚಂದನಾ 
ಎಂಬಾಕೆಯು ಆತನಿಗೆ ಆಹಾರವಿತ್ತಳು. ಈ ಚಂದನಾ ದೇವಿಯು ವೈಶಾಲಿಯ ರಾಜನಾದ 
ಚೇಟಿಕನ ಕರಿಯ ಮಗಳು. ಸರ್ವಗುಣ ಸ೦ಪನ್ನೆಯೂ ಪರಮ ಸುಂದರಿಯೂ ಆದ ಆಕೆಯನ್ನು 
ಚಿಕ್ಕಂದಿನಲ್ಲಿ ವಿದ್ಯಾಧರನೊಬ್ಬನು ಅಪಹರಿಸಿಕೊಂಡು ಹೋಗಿ, ತನ್ನ ಹೆಂಡತಿಯ ಭಯದಿಂದ 
ಆಕೆಯನ್ನು ಮಧ್ಯಮಾರ್ಗದ ಕಾಡಿನಲ್ಲಿ ಬಿಟ್ಟುಹೋದನು. ಆಕೆಯ ಗೋಳನ್ನು ಕೇಳಿದ 
ಬೇಡನೊಬ್ಬನು ಅವಳನ್ನು ಕೌಶಾ೦ಬಿಯ ಖಷಭಸೇನನೆಂಬ ಧನಿಕನ ಮನೆಗೊಯ್ದನು. 
ಖಯಷಭಸೇನನ ಪತ್ನಿಯು ಚ೦ದನೆಯ ರೂಪಿಗೆ ಮತ್ತರಿಸಿ ಆಕೆಗೆ ಅನೇಕ ತೆರದ ಕೋಟಲೆಕೊಟ್ಟು 
ಗೋಳುಗುಟ್ಟಿಸುತ್ತಿದ್ದಳು. ಹೀಗೆ ಚ೦ದನೆಯು ತನ್ನ ಪೂರ್ವದುಷ್ಕರ್ಮದ ಫಲವನ್ನು 
ಅನುಭವಿಸುತ್ತಿದ್ದಾಗ ಮಹಾವೀರ ಸ್ಥಾಮಿಯು ಕೌಶಾಂಬಿಗೆ ಬಂದನು; ಚ೦ದನೆಯು ಭಕ್ತಿಯಿಂದ 


ಅರ್ಪಿಸಿದ ಆಹಾರವನ್ನು ಸ್ವೀಕರಿಸಿದನು. ಅದರಿಂದ ಆಕೆಯ ಯಶಸ್ಸು ಹರಡಿತು. ಕೌಶಾ೦ಬಿಯ 
ರಾಣಿಯಾದ ಮೃಗಾವತಿಯು ಚ೦ದನೆಯನ್ನು ನೋಡಲು ಕುತೂಹಲಪಟ್ಟು ಆಕೆಯನ್ನು 
ಕಂಡಾಗ ಚಿಕ್ಕಂದಿನಲ್ಲಿ ವಿದ್ಯಾಧರನು ಅಪಹರಿಸಿದ ತನ್ನ ಚಿಕ್ಕ ತಂಗಿ ಚಂದನೆಯೇ ಈಕೆಯೆ೦ದು 
ಗುರುತಿಸಿ ಸಂತೋಷಪಟ್ಟು ಆಕೆಯನ್ನುತನ್ನ ಬಳಿಯೇ ಇರಿಸಿಕೊ೦ಡಳು. 

ಚ೦ದನೆಯು ನೀಡಿದ ಭಿಕ್ಷೆಯನ್ನುಂಡನ೦ತರ ಭಗವಂತನು ಪುನಃ ವನಕ್ಕೆ ಹೋಗಿ 
ಉಪವಾಸ ಧ್ಯಾನಗಳಲ್ಲಿ ನಿರತನಾದನು. ಹೀಗೆ ಹನ್ನೆರಡು ವರ್ಷ ಕಾಲ ನಿಶ್ಚಲನಾಗಿ 
ಮೌನವ್ರತವನ್ನುತಾಳಿ ಕಠಿಣವಾದ ತಪಸ್ಸನ್ನು ಅಭ್ಯಾಸಮಾಡಿದನು. 

ಭಗವಂತನು ಹೀಗೆ ಹನ್ನೆರಡು ವರ್ಷ ಕಳೆದು, ತನ್ನ ನಲುವತ್ತೆರಡನೆಯ ವರ್ಷದಲ್ಲಿ 
ಜೃಂಭಿಕಗ್ರಾಮಕ್ಕೆ ಬಂದನು. 


ಕೈವಲ್ಯ ಬೋಧೋತ್ಸವ 


ಜೃಂಭಿಕಗ್ರಾಮದ ಬಳಿ ಖಜುಪಾಲಿಕಾ ನದಿ. ಆ ನದಿಯ ದಡದ ಮೇಲೆ ಒಂದು 
ಶಾಲವ್ಯಕ್ತ. ಆ ವೃಕ್ಷದ ಅಡಿಯ ಕಲ್ಲಿನ ಮೇಲೆ ಕುಳಿತು, ಭಗವಂತನು ಧ್ಯಾನವೆಂಬ ಖಡ್ಗದಿಂದ 
ಆತ್ಮದ ಅನಂತ ಗುಣಗಳನ್ನು ಮುಸುಕಿದ್ದ ನಾಲ್ಕು ಘಾತಿಕರ್ಮಗಳನ್ನು ನಾಶಮಾಡಿದನು. ಆಗ, 
ವೈಶಾಖ ಶುಕ್ಲ ದಶಮಿಯ ಹಸ್ತೋತ್ತರ ಲಗ್ನದಲ್ಲಿ ಭಗವಂತನಿಗೆ ಅನ೦ತವಸ್ತು ಪ್ರಕಾಶಿಯಾದ 
ಕೇವಲಜ್ಞಾನವು ಪ್ರಾಪ್ತವಾಯಿತು. ಅನ೦ತದರ್ಶನ, ಅನ೦ತ ಜ್ಞಾನ, ಅನ೦ತವೀರ್ಯ ಮತ್ತು 
ಅನಂತಸುಖಗಳೆಂಬ ಅನ೦ತಚತುಷ್ಟಯವು ಆತನಲ್ಲಿಉತ್ಪನ್ನವಾಯಿತು. 

ಭಗವಂತನಿಗೆ ಕೇವಲಜ್ಞಾನ ಹುಟ್ಟಿದುದನ್ನುಇ೦ದ್ರನು ತನ್ನಅವಧಿಜ್ಞಾನದಿ೦ದ ತಿಳಿದು, 
ಆಸನದಿ೦ದ ಎದ್ದು ಏಳು ಹೆಜ್ಜೆ ನಡೆದು ಪರೋಕ್ಷ ನಮಸ್ಕಾರ ಮಾಡಿ, ಕುಬೇರನನ್ನು ಕರೆದು 
“ಕುಬೇರ, ಭಗವಂತನ ಧರ್ಮೋಪದೇಶಕ್ಕಾಗಿ ಸಮವಸರಣ ಮಂಟಪವನ್ನು ರಚಿಸು” ಎಂದು 
ಆಜ್ಞೆಮಾಡಿದನು. 

ಸಮವಸರಣ ರಚನೆಯಾದನ೦ತರ ಸೌಧರ್ಮೇಂದ್ರನು ಸಮಸ್ತ ದೇವತೆಗಳೊಡನೆ 
ಅಲ್ಲಿಗೆ ಹೋಗಿ ಭಗವಂತನಿಗೆ ಮೂರು ಬಾರಿ ನಮಸ್ಕರಿಸಿ, ಆತನನ್ನು ೧೦೦೮ ಹೆಸರುಗಳಿಂದ 
ಸ್ತೋತ್ರಮಾಡಿದನು. 


ಸಕಲ ತೀರ್ಥಂಕರರಿಗಾಗುವಂತೆಯೇ ಕೇವಲಜ್ಞಾನೋತ್ಪತ್ತಿಯಿಂದ ಭಗವಂತನಿಗೂ 
ಹತ್ತು ವಿಶೇಷಗಳು ಪ್ರಾಪ್ತವಾದುವು: (೧) ಆತನು ತಂಗಿದ ಸ್ಥಳದ ಸುತ್ತ ನೂರು ಯೋಜನ ದೂರ 
ದುರ್ಭಿಕ್ಷ ತಪ್ಪುತ್ತಿತ್ತು. (೨) ನಡೆಯಲಿ, ಕೂರಲಿ, ನಿಲ್ಲಲಿ, ಅತನ ಕಾಲು ನೆಲಕ್ಕೆ ಮುಟ್ಟುತ್ತಿರಲಿಲ್ಲ. (೩) 
ಆತನು ಹೇಗೆ ನಿಂತಿದ್ದರೂ ಎಲ್ಲ ದಿಕ್ಕಿನವರಿಗೂ ಆತನ ಮುಖ ಕಾಣಿಸುತ್ತಿತ್ತು. (೪) ಅವನ ಬಳಿ 
ಬ೦ದವರಲ್ಲೆಲ್ಲ ಹಿಂಸೆಯ ಭಾವನೆ ಮರೆಯಾಗುತ್ತಿತ್ತು. (೫) ಆತನಿಗೆ ಯಾವ ದುಃಖವಾಗಲಿ 
ಉಪಸರ್ಗವಾಗಲಿ ತಾಗುತ್ತಿರಲಿಲ್ಲ (೬) ಆತನು ಆಹಾರವಿಲ್ಲದೆ ಜೀವಿಸುತ್ತಿದ್ದನು. (೭) ಆತನಿಗೆ 
ಸಕಲ ಕಲೆಗಳೂ ಶಾಸ್ತ್ರಗಳೂ ಕರಗತವಾಗಿದ್ದುವು. (ಆ) ಆತನ ಉಗುರು ಕೂದಲುಗಳು 
ಬೆಳೆಯುತ್ತಿರಲಿಲ್ಲ. (೯) ಆತನ ಕಣ್ಣ ರೆಪ್ಪೆ ಹೊಯ್ಯುತ್ತಿರಲಿಲ್ಲ. ಮತ್ತು (೧೦) ಆತನ ದೇಹದಿಂದ 
ನೆರಳು ಬೀಳುತ್ತಿರಲಿಲ್ಲ. 

ಅಲ್ಲದೆ, ಆತನ ಕೇವಲಜ್ಞಾನೋತ್ಪತ್ತಿಯ ಫಲವಾಗಿ (೧) ಸರ್ವರಿಗೂ ಅರ್ಧಮಾಗಧೀ 
ಭಾಷೆ ಅರ್ಥವಾಗುತ್ತಿತ್ತು: (೨) ಆತನ ಬಳಿಯವರಲ್ಲೆಲ್ಲ ಮೈತ್ರೀಭಾವ ಹುಟ್ಟುತ್ತಿತ್ತು: (೩) 
ಶುಭ್ರವಾದ ಆಕಾಶ; (೪) ಸರ್ವದಿಕ್ಕುಗಳಲ್ಲೂ: (೫) ಅಕಾಲದ ಹಣ್ಣು ಹೂವು ಹುಟ್ಟುತ್ತಿತ್ತು; (೬) 
ಸುತ್ತ ಒಂದು ಯೋಜನ ದೂರ ನೆಲ ಜೊಕ್ಕಟಿವಾಗುತ್ತಿತ್ತು (೭) ನಡೆಯುವಾಗ ಆತನ 
ಪಾದದಡಿಯಲ್ಲಿ ದೇವತೆಗಳು ಚಿನ್ನದ ಕಮಲಗಳನ್ನು ಚೆಲ್ಲುತ್ತಿದ್ದರು; (ಲ) ಸುತ್ತೆಲ್ಲ ಗಗನದಲ್ಲಿ 
ಜಯಜಯಕಾರವಾಗುತ್ತಿತ್ತು; (5) ಸುತ್ತ ಸುವಾಸನೆಯ ಗಾಳಿ ಮೃದುವಾಗಿ ಬೀಸುತ್ತಿತ್ತು; (೧೦) 
ಸುಗಂಧದ ಮಳೆ ಬೀಳುತ್ತಿತ್ತು; (೧೧) ದೇವತೆಗಳು ದಾರಿಯ ಮುಳ್ಳುಗಳನ್ನು ತೆಗೆಯುತ್ತಿದ್ದರು; 
(೧೨) ಸಕಲ ಜೀವಿಗಳಿಗೂ ಸಂತೋಷವಾಗುತ್ತಿತ್ತು (೧೩) ಸಮವಸರಣದ ಮುಂದೆ ಧರ್ಮಚಕ್ರ 
ಹೋಗುತಿತ್ತು; ಮತ್ತು (೧೪) ಛತ್ರ ಚಾಮರ, ಸ್ವಸ್ತಿಕ, ದರ್ಪಣ, ಕಲಶ, ವರ್ಧಮಾನಕ (ಸುಗಂಧ 
ಚೂರ್ಣದ ಪೆಟ್ಟಿಗೆ, ಮತ್ತು ಭದ್ರಾಸನಗಳೆಂಬ ಎಂಟು ಮಂಗಳವಸ್ತುಗಳು ಮುಂದೆ 
ಬರುತ್ತಿದ್ದುವು. 

ಆತನಿಗೆ ಕೇವಲಜ್ಞಾನೋತ್ಪತ್ತಿಯಾದುದರ ಪ್ರಭಾವದಿಂದ ಒ೦ದು ಅಶೋಕವೃಕ್ಷ ಸದಾ 
ಅವನ ಬಳಿಯಿರುತ್ತಿತ್ತು ಅಲ್ಲದೆ ಒ೦ದು ಭದ್ರಾಸನ, ಮೂರು ಛತ್ರ ಒ೦ದು ಸಿಂಹಾಸನ, ಒ೦ದು 
ಪ್ರಭಾಮ೦ಡಲ, ಅನಾಕ್ಷರೀವಾಣಿಯೆಂಬ ದಿವ್ಯದ್ಧನಿ, ದೇವಲೋಕದ ಪುಷ್ಟವೃಷ್ಟಿ--ಇವು 
ಆತನದಾಗಿದ್ದುವು. ಅರುವತ್ತು ನಾಲ್ಕು ಜನ ಯಕ್ಷರು ಅವನಿಗೆ ಸದಾ ಚಾಮರವಿಕ್ಕುತ್ತಿದ್ದರು. ಸದಾ 
ದೇವತೆಗಳ ಗಾಯನ ನಡೆಯುತ್ತಿತ್ತು. 

ಇಷ್ಟೆಲ್ಲ ವೈಭವಗಳನ್ನು ಪಡೆದು ಪ್ರಭುವು ಅನ೦ತದರ್ಶನ, ಅನಂತಜ್ಞಾನ, 
ಅನ೦ತವೀರ್ಯ, ಅನ೦ತಸುಖ ಎ೦ಬ ಅನಂತಚತುಷ್ಟಯದಿಂದ ರಾರಾಜಿಸುತ್ತಿದ್ದನು. 


ಇಂದ್ರಭೂತಿ ಗೌತಮ 


ಸೌಧರ್ಮೇಂದ್ರನ ಆಜ್ಞೆಯಂತೆ ಕುಬೇರನು ಸಮವಸರಣ ಮಂಟಪವನ್ನು 
ರಚಿಸಿದನಂತರ ಭಗವಂತನ ದಿವ್ಯಧ್ವನಿಯಲ್ಲಿ ಧರ್ಮೋಪದೇಶ ಮೊದಲಾಯಿತು. 
ಧರ್ಮೋಪದೇಶ ಮಾಡುವಾಗ ಭಗವಂತನ ಮುಖದಲ್ಲಿ ಏನೂ ವಿಕಾರವಾಗುತ್ತಿರಲಿಲ್ಬ ಆತನ 
ತುಟಿ ನಾಲಗೆಗಳು ಅಲುಗುತ್ತಿರಲಿಲ್ಲ. ಇಂತಹ ಅಕ್ಷರರಹಿತವಾದ ವಾಣಿಯು, ಈ ಅನಾಕ್ಷರೀ 
ವಾಣಿಯು, ಸಾಮಾನ್ಯರಿಗೆ ಅರ್ಥವಾಗುವಂತಿರಲಿಲ್ಲ ಆ ದಿವ್ಯವಾಣಿಯನ್ನು ಸ್ವೀಕರಿಸಿ, ಅದನ್ನು 
ಅರ್ಥಮಾಡಿಕೊಂಡು, ಇತರರಿಗೆ ತಿಳಿಸುವಂತಹ ಪುಣ್ಯಪರಿಪಾಕವುಳ್ಳವನು ಯಾರೂ ಆ 
ಸಭೆಯಲ್ಲಿಆಗ ಇನ್ನೂ ಇರಲಿಲ್ಲ. 

ಇದನ್ನು ಸೌಧರ್ಮೇಂದ್ರನು ತಿಳಿದು, ಭಗವ೦ತನ ದಿವ್ಯ ಧ್ವನಿಯನ್ನು ಗ್ರಹಿಸಿ 
ವಿಸ್ತರಿಸಬಲ್ಲವನಾರೆ೦ಬುದನ್ನು ತನ್ನ ಅವಧಿಜ್ಞಾನದಿ೦ದ ತಿಳಿದು, “ಇ೦ದ್ರಭೂತಿ ಗೌತಮನೆಂಬ 
ಬ್ರಾಹ್ಮಣನು ನಾಲ್ಕು ವೇದಗಳನ್ನೂ ಹದಿನೆಂಟು ಪುರಾಣಗಳನ್ನೂ ಸಮಸ್ತ ಶಾಸ್ತ್ರಗಳನ್ನೂ 
ಬಲ್ಲವನೆ೦ದು ಪ್ರಸಿದ್ಧನಾದವನು. ಆದರೆ ಆತನು ಮಹಾ ಅಭಿಮಾನಿ, ಆತನಿಗೆ ಮಹಾ ಗರ್ವ. 
ಆತನನ್ನು ಏನಾದರೂ ಉಪಾಯದಿಂದ ಇಲ್ಲಿಗೆ ಕರೆತರುವೆನು. ಅವನು ಭಗವ೦ತನ 
ದರ್ಶನದಿಂದ ಜೈನಧರ್ಮವನ್ನು ಧರಿಸಿ, ಮೊದಲ ಗಣಧರನಾಗುವನು” ಎಂದು ಆಲೋಚಿಸಿ 
ಒ೦ದು ಕಠಿಣವಾದ ಶ್ಲೋಕವನ್ನು ರಚಿಸಿಕೊ೦ಡು, ವೃದ್ಧಬ್ರಾಹ್ಮಣ ವೇಷದಿ೦ದ ಗೌತಮನು ತನ್ನ 
೫೦೦ ಮಂದಿ ಶಿಷ್ಯರೊಡನಿದ್ದ ಬಳಿ ಬಂದು “ನಾನು ಶ್ರೀ ವರ್ಧಮಾನ ಸ್ವಾಮಿಯ ಶಿಷ್ಯ ಆತನು 
ನನಗೊಂದು ಶ್ಲೋಕವನ್ನುಹೇಳಿ, ಅದರ ಅರ್ಥವನ್ನುತಿಳಿಸುವ ಮೊದಲೇ ಧ್ಯಾನಸ್ಥನಾದನು. ನಿನ್ನ 
ಹೆಸರು ಕೇಳಿ ನಿನ್ನಲ್ಲಿಗೆ ಬಂದಿದ್ದೇನೆ. ಇದರ ಅರ್ಥವನ್ನು ನೀನು ನನಗೆ ಹೇಳಬೇಕು” ಎ೦ದು 
ಬೇಡಿಕೊ೦ಡನು. 

ಆಗ ಗೌತಮನು ತನ್ನವಿದ್ಯೆಯ ಗರ್ವದಿಂದ “ನಾನು ನಿನ್ನ ಶ್ಲೋಕಕ್ಕೆ ಅರ್ಥ ಹೇಳುತ್ತೇನೆ. 
ಆದರೆ ನೀನು ನನ್ನ ಶಿಷ್ಯನಾಗಬೇಕು” ಎಂದನು. ಈ ನಡುವೆ ಗೌತಮನ ೫೦೦ ಶಿಷ್ಕರಲ್ಲಿ ಒಬ್ಬನು 
ಎಲ್ಲರ ಪರವಾಗಿ ಎದ್ದು ನಿ೦ತು “ನಾವೂ ಒ೦ದು ಶ್ಲೋಕ ಹೇಳುತ್ತೇನೆ. ನೀನು ಅದರ ಅರ್ಥ 
ಬಿಡಿಸಿದರೆ ನಾವು ೫೦೦ ಜನರೂ ನಿನ್ನ ಶಿಷ್ಯರಾಗುವೆವು” ಎಂದನು. ಅದಕ್ಕೆ ಇಂದ್ರನು “ನನಗೆ 


ಅಷ್ಟು ಬುದ್ದಿಯಿದ್ದಿದ್ದರೆ ಈ ಶ್ಲೋಕದ ಅರ್ಥ ಕೇಳಲು ಇಲ್ಲೇಕೆ ಬರುತ್ತಿದ್ದೆ!” ಎನ್ನಲು, ಗೌತಮನು 
ತನ್ನಶಿಷ್ಠ ನನ್ನು ಸುಮ್ಮನಿರ ಹೇಳಿ “ನಿನ್ನ ಶ್ಲೋಕವೇನು, ಹೇಳು” ಎ೦ದು ಇ೦ದ್ರನಿಗೆ೦ದನು. 

ಹ್ಮಣ ವೇಷದ ಇಂದ್ರನು 

ಕಾಲ್ಕಂ ದ್ರವ್ಯಷಟ್ಟಿಂ ಸಕಗತಿಗಣಾಃ ಸತ್ಚದಾರ್ಥಾ ನವೈವ 

ವಿಶ್ವಂ ಪ೦ಚಾಸ್ತಿಕಾಯ ವ್ರತಸಮಿತಿವಿದಃ ಸಪ್ತತತ್ವಾನಿ ಧರ್ಮಃ 
ಸಿದ್ಧೇರ್ಮಾರ್ಗಸ್ಟರೂಪಂ ವಿಧಿಜನಿತಫಲಂ ಜೀವಷಟ್ಕಾಯ ಲೇಶ್ಯಾಃ 


ಏತಾನ್ಯಃ ಶ್ರದ್ಧಧಾತಿ ಜಿನವಚನರತೋ ಮುಕ್ತಿಗಾಮೀ ಸ ಭವ್ಯಃ 
ಎಂದನು. | 

ಇಂದ್ರಭೂತಿಗೆ ಆ ಶ್ಲೋಕ ಅರ್ಥವಾಗಲಿಲ್ಲ. ಮೂರು ಕಾಲ ಯಾವುದು? ಆರು ದ್ರವ್ಯ 
ಯಾವುದು? ನವ ಪದಾರ್ಥಗಳಾವುವು? ಈ ಶ್ಲೋಕ ಯಾವ ಗ್ರಂಥದ್ದು? ಯಾವುದೂ 
ತಿಳಿಯಲಿಲ್ಲ “ಈ ಶ್ಲೋಕಕ್ಕೆ ಏನಾದರೂ ಅರ್ಥಮಾಡಿ ಹೇಳಿಬಿಡೋಣವೆ೦ದರೆ, ಮಹಾವೀರನು 
ಧ್ಯಾನದಿ೦ದ ಎದ್ದನ೦ತರ ನನ್ನ ಪೊಳ್ಳು ಬಯಲಾಗುತ್ತದೆ. ಈತನೆದುರು ಸೋತರೆ ನಗೆಗೀಡಾಗಿ 
ನನಗೆ ಅವಮಾನವಾಗುತ್ತದೆ. ಅದರಿ೦ದ ಮಹಾವೀರನ ಬಳಿಗೆ ಹೋಗುವುದೇ ಲೇಸು. ಆ 
ಪುರುಷೋತ್ತಮನ ಬಳಿ ಸೋತರೂ ನಷ್ಟವಿಲ್ವ ಅವಮಾನವಿಲ್ಲ” ಎಂದು ವಿಚಾರಮಾಡಿ, “ನಿನ್ನ 
ಗುರುವಿನ ಎದುರಿಗೇ ಇದಕ್ಕೆ ಅರ್ಥ ಹೇಳುವೆನು, ನಡೆ” ಎ೦ದು ಇ೦ದ್ರನನ್ನು ಕರೆದುಕೊ೦ಡು 
ಮಹಾವೀರನ ಸಮವಸರಣಕ್ಕೆ ನಡೆದನು. 

ಇಂದ್ರನ ಮನೋರಥ ಕೈಗೂಡಿತು. ಇಂದ್ರಭೂತಿಯ ಜೊತೆಯಲ್ಲಿ ಆತನ ೫೦೦ 
ಶಿಷ್ಯರೂ ನಡೆದರು. ಆತನ ತಮ್ಮಂದಿರಾದ ವಾಯುಭೂತಿ ಅಗ್ವಿಭೂತಿಯರು ತಾವೂ ತಮ್ಮ 
ಐನೂರು ಐನೂರು ಶಿಷ್ಯರೊಡನೆ ಹೊರಟರು. 

ಸಮವಸರಣದ ಬಾಗಿಲ ಬಳಿಯ ಮಾನಸ್ತಂಭವನ್ನು ನೋಡಿದ ಕ್ಷಣ ಆಯೆಲ್ಲರ 
ಮಾನವಡಗಿತು. ಬಲ್ಲರೂ ನಮ್ರರಾಗಿ ಸಮವಸರಣವನ್ನು ಪ್ರವೇಶಿಸಿದರು. ಭಗವ೦ತನನ್ನು ಕ೦ಡ 
ಕ್ಷಣ ಅವರ ಮಿಥ್ಯಾವಿಚಾರ ಮರೆಯಾಯಿತು. ಎಲ್ಲರೂ ಗದ್ಗದಕ೦ಠರಾಗಿ ಭಕ್ತಿಯಿಂದ 
ಭಗವಂತನಿಗೆ ಮೂರು ಪ್ರದಕ್ಷಿಣೆ ಮಾಡಿ ನಮಸ್ಕರಿಸಿ ೧೦೦೮ ಹೆಸರುಗಳಿಂದ ಆತನನ್ನು ಸ್ತುತಿಸಿ 
ಸಮವಸರಣದ ಮನುಸ್ಯಭಾಗದಲ್ಲಿ ಹೋಗಿ ಕುಳಿತರು. 

ಆಗ ಇಂದ್ರಭೂತಿಯು “ದೇವ, ತಮ್ಮಿಂದ ಧರ್ಮೋಪದೇಶವಾಗಬೇಕು. ಜೀವತತ್ವದ 
ಲಕ್ಷಣವೇನು? ಅದರ ಗುಣ ಪರ್ಯಾಯಗಳೇನು? ಸಂಸಾರದ ರೂಪವಾವುದು? ಮೋಕ್ಷದ 
ಸ್ವರೂಪವೇನು? ಕೃಪೆಯಿಂದ ತಿಳಿಸಬೇಕು” ಎ೦ದು ಪ್ರಾರ್ಥಿಸಿದನು. 


@ 
2 
8 


ಆಗ ಭಗವಂತನ ದಿವ್ಯದ್ಧನಿಯಿ೦ದ ತತ್ವನಿರೂಪಣೆ ಮೊದಲಾಯಿತು. ಸಪ್ತಭ೦ಗೀ 
ನ್ಯಾಯದಿಂದ ಪ್ರಾರಂಭವಾಗಿ ಸಪ್ತತತ್ವ ನವಪದಾರ್ಥ, ಪ೦ಚಾಸ್ತಿಕಾಯಗಳನ್ನು ಸವಿಸ್ತಾರವಾಗಿ 
ವರ್ಣಿಸಿದನು. ಮೋಕ್ಷಕ್ಕೆ ಕಾರಣವಾದ ಸಮೃಕ್ಷವನ್ನೂ ಅದರ ಒಳಭೇದಗಳನ್ನೂ 
ತಿಳಿಸಿದುದಲ್ಲದೆ, ಗ್ಯೃಹಸ್ಮಧರ್ಮ ಮುನಿಧರ್ಮಗಳನ್ನೂ ಭಗವಂತನು ವಿವರಿಸಿದನು. 

ಆ ಧರ್ಮೋಪದೇಶವು ಎದೆಗೆ ನಾಟಿ ಇಂದ್ರಭೂತಿಯೂ ಅವನ ಇಬ್ಬರು ತಮ್ಮ೦ದಿರೂ 
ತಮ್ಮ ತಮ್ಮ ಶಿಷ್ಯರೊಡನೆ ದಿಗ೦ಬರೀ ದೀಕ್ಷೆಯನ್ನು ಗ್ರಹಿಸಿ ಜೈನ ಸಾಧುಗಳಾದರು. ಅವರಲ್ಲಿ 
ಇಂದ್ರಭೂತಿಗೆ ಅಂದೇ ಅವಧಿಜ್ಞಾನವೂ ಮನಃಪರ್ಯಯ ಜ್ಞಾನಗಳೂ ಉಂಟಾದವು. ಅವನು 
ಭಗವಂತನ ಪ್ರಥಮ ಗಣಧರನಾಗಿ ದ್ವಾದಶಾ೦ಗ ವಾಣಿಯನ್ನು ರಚಿಸಿದನು. 

ಅನಂತರ, ಭಗವಂತನು ಸರ್ವತ್ರ ವಿಹಾರಿಸಿ ಧರ್ಮದ ಮಳೆಗರೆಯಬೇಕೆಂದು 
ಸೌಧರ್ಮೇಂದ್ರನು ಭಗವಂತನನ್ನು ನಮಸ್ಕಾರಪೂರ್ವಕವಾಗಿ ಪ್ರಾರ್ಥಿಸಿದನು. ಅಂತೆಯೇ 
ಭಗವಂತನು ಧರ್ಮವನ್ನು ವಿಸ್ತರಿಸುತ್ತ ಸರ್ವತ್ರ ಸ೦ಚರಿಸಿದನು. ಕುಬೇರನು ಮೊದಲಿನ 
ಸಮವಸರಣವನ್ನು ಲಯಿಸಿ ಭಗವಂತನು ಎಲ್ಲೆಲ್ಲಿ ಉಪದೇಶಗೆಯ್ದರೆ ಅಲ್ಲಲ್ಲಿ 
ಸಮವಸರಣವನ್ನು ರಚಿಸತೊಡಗಿದನು. 


ಮಹಾವೀರ ಸಂಘ 


ಹೀಗೆ ವಿಹರಿಸುತ್ತ ಒಂದು ಸಲ ಭಗವಂತನ ಸಮವಸರಣವು ಮಗಧದ 
ರಾಜಗೃಹನಗರದ ಬಳಿ ವಿಪುಲಾಚಲ ಪರ್ವತದ ಮೇಲೆ ತಂಗಿತು. ಅದರ ಪ್ರಭಾವದಿಂದ ಅಲ್ಲಿ 
ಆರೂ ಖತುಗಳ ಹೂ ಹಣ್ಣುಕಾಣಿಸಿಕೊ೦ಡವು. ಆ ಅಪೂರ್ವ ಫಲಪುಷ್ಪಗಳನ್ನುವನಪಾಲಕನು 
ಸಂಗ್ರಹಿಸಿ ಮಗಧದ ರಾಜನಾದ ಶ್ರೇಣಿಕ ಬಿಂಬಿಸಾರನಿಗೆ ಅರ್ಪಿಸಿದನು. ರಾಜನು ಆ ಆಕಾಲದ 
ಕುಯಿಲಿಗೆ ಆಶ್ಚರ್ಯಗೊಂಡು, ಅದು ಸ್ವಾಮಿಯ ಸಮವಸರಣದ ಮಹಿಮೆಯೆಂದು ತಿಳಿದು, 
ಬಹು ಮುದಗೊಂಡು, ಸಿಂಹಾಸನದಿಂದ ಎದ್ದು ವಿಪುಲಾಚಲದ ಕಡೆ ಏಳು ಹೆಜ್ಜೆ ನಡೆದು, 
ಪರೋಕ್ಷ ನಮಸ್ಕಾರಮಾಡಿ, ನಗರದಲ್ಲಿಆನ೦ದ ಭೇರಿ ಹೊಯಿಸಿ, ಪರಿಜನರೊಡನೆ ಭಗವ೦ತನ 
ದರ್ಶನಕ್ಕಾಗಿ ಹೊರಟನು. ಬಹು ಸ೦ಭ್ರಮದಿ೦ದ ಆನೆಯ ಮೇಲೆ ಹೋಗಿ, ಮಾನಸ್ತಂಭವನ್ನು 
ಕ೦ಡೊಡನೆ ಕೆಳಗಿಳಿದು, ಛತ್ರ ಚಾಮರ ಮುಂತಾದ ರಾಜಜಿಹ್ನೆಗಳನ್ನು ಬಿಟ್ಟು ಕಾಲುನಡಿಗೆಯಲ್ಲಿ 


ಸಮವಸರಣವನ್ನು ಪ್ರವೇಶಿಸಿದನು. ಪ್ರವೇಶಿಸಿ, ಭಗವ೦ತನಿಗೆ ಮೂರು ಪ್ರದಕ್ಷಿಣೆಮಾಡಿ 
ನಮಸ್ಕರಿಸಿ, ಸ್ತುತಿಸಿ, ಮನುಷ್ಯ ಸಭೆಯಲ್ಲಿ ಕುಳಿತನು. 

ಅಲ್ಲಿ ಭಗವಂತನ ದಿವ್ಯಧ್ವನಿಯನ್ನುಕೇಳಿದನ೦ತರ ಶ್ರೇಣಿಕನು ಗೌತಮ ಗಣಧರನನ್ನು 
ಕುರಿತು “ನಾನು ಹಿಂದೆ ಯಾವ ಯಾವ ಗತಿಯಲ್ಲಿ ಜನಿಸಿದ್ದ? ಯಾವ ಪುಣ್ಯದಿಂದ ಈಗ 
ರಾಜನಾದೆ? ಮುಂದೆ ನನಗೆ ಯಾವ ಗತಿ? ಎಲ್ಲವನ್ನೂ ತಿಳಿಸು” ಎಂದನು. 

ಆಗ ಗೌತಮ ಗಣಧರನು ಶ್ರೇಣಿಕನ ಸಮಸ್ತ ಪೂರ್ವಜನ್ಮವನ್ನೂ ವರ್ಣಿಸಿ “ಮುಂದೆ 
೮೪೦೦೦ ವರ್ಷಗಳ ವರೆಗೆ ನೀನು ಮೊದಲ ನರಕದಲ್ಲಿ ಜನ್ಮವೆತ್ತಿ ದುಃಖಪಟ್ಟು ಅನಂತರ ಭಾವೀ 
ತೀರ್ಥಂಕರರಲ್ಲಿ ಮೊದಲನೆಯವನಾಗಿ ಪದ್ಮನಾಭಿಯೆಂಬ ಹೆಸರಿನಿಂದ ಮುಕ್ತಿಪಡೆಯುವೆ” 
ಎಂದು ಹೇಳಿದನು. 

ಶ್ರೇಣಿಕನು ಅದನ್ನು ಕೇಳಿ ಬಹುವಾಗಿ ಆನಂದಿಸಿದನು. ಆತನ ಭವಾವಳಿಯನ್ನು 
ಕೇಳಿದ ಸಾವಿರಾರು ಜನರಿಗೆ ಸಮೃಕ ಪ್ರಾಪ್ತವಾಯಿತು. ಅವರು ವೈರಾಗ್ಯಹೊಂದಿ 
ಜಿನದೀಕ್ಷೆಯನ್ನು ಕೈಕೊಂಡರು. ಅದೇ ಸಮಯದಲ್ಲಿ ಅನೇಕ ಗೃಹಸ್ಥರು ಶ್ರಾವಕರ ಹನ್ನೆರಡು 
ವ್ರತಗಳನ್ನು ಸ್ವೀಕರಿಸಿದರು. | 

ಶ್ರೇಣಿಕ ರಾಜನಂತೆಯೇ ವೈಶಾಲಿಯರಸನಾದ ಚೇಟಕನು ಕೂಡ ಭಗವಂತನ 
ಶ್ರಾವಕನಾದನು. ಶ್ರೇಣಿಕನ ಮಕ್ಕಳಾದ ವಾರಿಷೇಣನೂ ಅಭಯಕುಮಾರನೂ ಜಿನದೀಕ್ಷೆಯನ್ನು 
ಸ್ವೀಕರಿಸಿ. ಪ್ರಸಿದ್ದರಾದ ಮುನಿಗಳಾದರು. ಹೇಮಾಂಗದ ಪ್ರದೇಶದ ರಾಜಪುರಿಯ 
ಅಧಿಪತಿಯಾದ ಸತ್ಯಂಧರರಾಜನ ಮಗನಾದ ಜೀವ೦ಧರನು ಕೂಡ ಭಗವಂತನ ಶಿಷ್ಯನಾದನು. 
ಚೇಟಿಕನ ಮಗಳಾದ ಚ೦ದನೆಯು, ಅಂದು ಭಗವಂತನಿಗೆ ಭಿಕ್ಷೆಯಿಟ್ಟಿವಳು, ಪ್ರಭುವಿನ 
ಧರ್ಮೋಪದೇಶವನ್ನು ಕೇಳಿ, ದೀಕ್ಷಾಗ್ರಹಣಮಾಡಿ. ಮಹಾವೀರನ ಸ೦ಘದ ಆರ್ಯಿಕೆಯರಿಗೆಲ್ಲ 
ನಾಯಿಕೆಯಾಗಿದ್ದು ಆಯುಷ್ಯ ಮುಗಿದನಂತರ ಸ್ವರ್ಗಕ್ಕೆ ಹೋದಳು. 

ಭಗವಂತನು ತಾನು ಕೇವಲಿಯಾದಂದಿನಿಂದ ಮೂವತ್ತು ವರ್ಷಗಳವರೆಗೆ ಎಂದರೆ 
ತನ್ನ ಎಪ್ಪತ್ತೆರಡನೆಯ ವರ್ಷದ ತನಕ, ಧರ್ಮೋಪದೇಶ ಮಾಡುತ್ತ ಸಂಚರಿಸಿದನು. ಆತನ 

ಸಮವಸರಣದಲ್ಲಿ ಇಂದ್ರಭೂತಿ ಮೊದಲಾದ ಹನ್ನೊಂದು ಗಣಧರರಿದ್ದರು; ವಾಯುಭೂತಿ, 

ಅಗ್ನಿಭೂತಿ, ಶುಚಿದತ್ತ ಸುಧರ್ಮ, ಮಾಂಡವ್ಯ ಮೌರ್ಯಪುತ್ರ ಅಕ೦ಪನ, ಅಚಲ, ಮೇದಾರ್ಯ 
ಮತ್ತು ಪ್ರಭಾಸ ಎ೦ಬವರು ಉಳಿದ ಹತ್ತು ಗಣಧರರು. ಈ ಹನ್ನೊಂದು ಗಣಧರರಲ್ಲಿ 
ಇಂದ್ರಭೂತಿ ಮತ್ತು ಸುಧರ್ಮ ಹೊರತಾಗಿ ಉಳಿದವರು ಭಗವಂತನಿಗಿಂತ ಮುಂಚೆ ಮಡಿದರು. 


ಇವರಲ್ಲದೆ ೯೯೦೦ ಮುನಿಗಳೂ ೩೦೦ ಅಂಗಪೂರ್ವಧಾರಿಗಳೂ ೧೩೦೦ 
ಅವಧಿಜ್ಞಾನಿಗಳೂ ೯೦೦ ಖದ್ಧಿವಿಕ್ರಿಯಾಯುಕ್ತರೂ ೫೦೦ ಮನಃಪರ್ಯಯಜ್ಞಾನಿಗಳೂ ೭೦೦ 
ಕೇವಲಜ್ಞಾನಿಗಳೂ ೯೪೦೦ ಅನುತ್ತರವಾದಿಗಳೂ--ಒಟ್ಟು ೧೪೦೦೦ ಮುನಿಗಳೂ ೩೬೦೦೦ 
ಆರ್ಯಿಕೆಯರೂ ಭಗವಂತನ ಸಮವಸರಣದೊಡನೆ ವಿಹರಿಸುತ್ತಿದ್ದರು. 

ಇಷ್ಟು ಮಾತ್ರವಲ್ಲದೆ ಒ೦ದು ಲಕ್ಷ ಶ್ರಾವಕರೂ ಮೂರು ಲಕ್ಷ ಶ್ರಾವಿಕೆಯರೂ ಅಸಂಖ್ಯ 
ದೇವದೇವಾ೦ಗನೆಯರೂ ಭಗವ೦ತನ ಧರ್ಮೋಪದೇಶದಂತೆ ನಡೆಯುತ್ತಿದ್ದರು. 


ಮೋಕ್ಷ ಕಲ್ಯಾಣ 


ಭಗವಂತನಿಗೆ ಎಪ್ಪತ್ತೆರಡು ವರ್ಷವಾಯಿತು. ಮುಕ್ತಿ ಪಡೆಯುವುದಕ್ಕೆ ಒಂದು ಮಾಸ 
ಮುಂಚೆ ಭಗವಂತನು ಬಿಹಾರಿನಲ್ಲಿಯ ಪಾವಾಪುರಿಗೆ ಬಂದು ನಿಂತನು. ಪಾವಾಪುರಿಯ ವನದ 
ನಡುವೆ ಒ೦ದು ಸರೋವರವಿತ್ತು. ಅದರ ಪಕ್ಕದ ಎತ್ತರವಾದ ಸ್ಥಲದಲ್ಲಿ ಕುಳಿತು ಶುಕ್ಲಧ್ಯಾನವನ್ನು 
ಪ್ರಾರಂಭಿಸಿ, ಉಳಿದಿದ್ದ ನಾಲ್ಕು ಆಘಾತಿಕರ್ಮದ ೮೫ ಪ್ರಕೃತಿಗಳನ್ನು ಸಂಪೂರ್ಣವಾಗಿ 
ನಾಶಗೊಳಿಸಿದನು. ನಾಶಗೊಳಿಸಿ ಕಾರ್ತಿಕ ಕೃಷ್ಣ ಚತುರ್ದಶಿಯ ರಾತ್ರೆ ಉಳಿದ ಅಮಾವಾಸ್ಯೆಯ 
ಪ್ರಭಾತದಲ್ಲಿ ಸ್ವಾತಿನಕ್ಷತ್ರಯೋಗದಲ್ಲಿ ಭಗವ೦ತನ ಜೀವವು ನಶ್ಚರವಾದ ಶರೀರವನ್ನು ತೊರೆದು 
ಲೋಕಾಗ್ರದಲ್ಲಿಹೋಗಿ ನೆಲಸಿತು. 

ಆಗ ಭಗವ೦ತನ ನಖ ಕೇಶ ಹೊರತಾಗಿ ಶರೀರ ಸರ್ವವೂ ಕರ್ಪೂರದಂತೆ 
ಲಯವಾಯಿತು. ಪ್ರಭುವಿನ ಪರಿನಿರ್ವಾಣವನ್ನು ಅವಧಿಜ್ಞಾನದಿಂದ ತಿಳಿದ ಇಂದ್ರನು ಸಮಸ್ತ 
ದೇವತೆಗಳೂಡನೆ ಬಂದು, ಮಾಯಾಶರೀರವನ್ನು ರಚಿಸಿ ಅದಕ್ಕೆ ಆ ನಖ ಕೇಶಗಳನ್ನು ಅ೦ಟಿಸಿ, 
ಚ೦ದನಾದಿ ದಿವ್ಯದ್ರವ್ಯಗಳನ್ನು ಉಪಯೋಗಿಸಿ, ಅಗ್ನಿಕುಮಾರನ ಮಕುಟದಿ೦ದ ಉತ್ಪನ್ನವಾದ 
ಅಗ್ನಿಯಿಂದ ಆ ಶರೀರಕ್ಕೆ ಸ೦ಸ್ಕಾರಗೆಯ್ದನು. ಆ ಪರಿನಿರ್ವಾಹೋತ್ಸವವಾದನ೦ತರ 
ದೇವತೆಗಳೆಲ್ಲಸ್ವಸ್ಥಾನಗಳಿಗೆ ತೆರಳಿದರು. 

ಭಗವಂತನು ನಿರ್ವಾಣಪಡೆದ ಸಮಯದಲ್ಲಿಯೇ ಗೌತಮ ಗಣಧರನಿಗೆ ಕೇವಲಜ್ಞಾನ 
ಹುಟ್ಟಿತು. ಆ ಕಾಲದಲ್ಲಿ ಭಗವ೦ತನ ಪರಿನಿರ್ವಾಣವೂ ಗೌತಮಸ್ವಾಮಿಯ ಕೇವಲ 
ಜ್ಞಾನೋತ್ಸಕ್ತಿಯೂ ಸಂದ ಸಮಯದಲ್ಲಿ ಅಮಾವಾಸ್ಯೆಯ ಕತ್ತಲು ಇನ್ನೂ ಉಳಿದಿರುವಾಗ, ಆ 
ಇರಡೂ ಉತ್ಸವಗಳ ಸ್ಮಾರಕವಾಗಿ ದೇವತೆಗಳು ರತ್ನಮಯ ದೀಪಗಳನ್ನು ಬೆಳಗಿದರು; ಜನರು 


ತುಪ್ಪ ಕರ್ಪೂರ ತೈಲಗಳಿ೦ದ ದೀಪ ಹತ್ತಿಸಿದರು. ಅ೦ದು ಪ್ರಾರಂಭವಾದ ದೀಪಾವಲಿಯನ್ನು 
ಮಹಾವೀರ ನಿರ್ವಾಣದ ನೆನಪಿನಿ೦ದ ಇ೦ದೂ ಸರ್ವತ್ರ ಆಚರಿಸುವರು. 


“ಶಾ 
ಮ 


ಸಾಹಿತ್ಯಮ೦ಟಪ” 

ಶ್ವರ--ಬೆ೦ಗಳೂರು 
ಪ್ರಕಟಣೆಗಳು 

(೧೯೩೭-೧೯೩೮) 


ಕ್ಯ 
ತ 
[se] 


ಬುದ್ಧವಚನ ಪರಿಚಯ ಮತ್ತು ಮಿಲಿಂದ ಪ್ರಶ್ನೆ 
ಪಾಲಿ ಪಜ್ಜಪುಷ್ಪಂಜಲಿ 

ಮೂರು ಪಾಲಿ ಸೂತ್ರಗಳು 

ಬುದ್ಧನು ಹೇಳಿದ ಕತೆಗಳು* 

ಧಮ್ಮಪದ" 


ಶಾಕ್ಯ ಸಾಹಿತ್ಯ ಮಂಟಿಪದ ಒಂದು ಪ್ರಕರಣ 
ಧರ್ಮ-ಸಾಹಿತ್ಯದೃಷ್ಟಿ 


ಬುದ್ದನ ಕಾಲದ ತೀರ್ಥಕರೂ ತೀರ್ಥಕರರೂ 


ಮಹಾವೀರನ ಮಾತುಕತೆ 
ಶ್ರೀ ಗೋಮಟೇಶ್ವರ 
ಭಗವಾನ್‌ ಮಹಾವೀರ 
ಶ್ರೀ ಪಾರ್ಶ್ವನಾಥ” 


* ಈ ಗುರುತಿನವು ಅಜ್ಚಿನಲ್ಲಿವೆ. 


ಅಭಿಪ್ರಾಯಗಳು 


'ಬುದ್ಧವಚನ ಪರಿಚಯ ಮತ್ತು ಮಿಲಿಂದ ಪ್ರಶ್ನೆ; 
ಪಾಲಿ ಪಜ್ಜಪುಷ್ಪಂಜಲಿ' 


“Triveni”, Madras, July 1937: 


“..on excellent translation of Selections from the Pali 
Buddhistic Texts and forms a very useful introduction to the study 
of Buddhism... The translation is in chaste Kannada which retains 
all the beauty and grace of the original Pali, while at the same time 
avoiding the tiresome repetitions found in the original... Such 
works as these are not merely of academic or scholarly interest, but 
are as much necessary for a man of the world to guide him in his Ife 
and everyday activities... The book is beautifully bound and the 
author’s brief introduction, the select index and the glossary are 
extremely useful.” 


“Modern Review”, June 1937: 

“..This work was long overdue... The translation from the 
original Pali sources in chaste Kannada in an elegant style is to be 
appreciated... The printing and get-up is excellent.” 


“The Hindu”, 23rd May 1937: 


“The whole work bears the impress of the tremendous 
efforts put forward by the author and of his desire to serve 


Buddhism... The book will prove as an incentive at least to some, to 
taste the beauties of Pali literature at the very source.” 


ಅಭಿಪ್ರಾಯಗಳು 
“ಶ್ರೀ ಗೋಮಟೇಶ್ವರ” 


Prof. A. N. Upadhye, M.A., Prof. of Ardhamagadhi, 
Rajaram College, Kolhapur: 


“Just today I read practically the whole of your valuable monograph 


on Sri Gommatesvara with pleasure and profit, you have made a 
judicious selection of the details and presented them in a vivid and 
lucid style. Gommata image has made valuable contribution to 
Indian Art, and you have done a great service by introducing, in 
words and selected pictures, Gommatesvara to the Kannada 
Public.” 


M. Govinda Pai, Esq., Manjeswar, S. Kanara: 


“It is an exceedingly well-written book teeming with 


interesting information. It really does much credit to you as its 
author. It reads like a romance from cover to cover and will be read 
with interest by one and ೩11. Congratulations.” 


D. Manjaya Hegde Esq., M.L.C, Dharmastal, S. Kanara: 


“The book is nicely and scholarly brought out. Certainly, the 


whole community will be gratefal to you for your earnest 
endeavour in bringing into light such historical and traditional 
facts.” 


M.C. Lakshmipathiah Esq., B.A., 
General Secretary, Mysore Jaina Association: 


“We must thank you sincerely for the very enterprising and 


good work you have been doing in connection with Jaina Religion 
and Literature.” 


ಶ್ರೀಯುತ ಶ್ರೀವರ್ಮ ಜೈನಿ, ನೆಲ್ಲಿಕಾರು, ದಕ್ಷಿಣ ಕನ್ನಡ: 


“ತಮ್ಮ'ಗೌತಮ ಬುದ್ಧ' ಪುಸ್ತಕದಲ್ಲಿನ 'ತೀರ್ಥಕ' ಶಬ್ದದ ಮೇಲೆ 'ವಿವೇಕಾಭ್ಯುದಯ' 
ಪತ್ರಿಕೆಯಲ್ಲಿ ಹೊರಟ ಖಂಡನ ಮಂಡನ ಲೇಖನಗಳಿಂದ ಮನನೊಂದಿರುವ ಜೈನರಿದ್ದರೆ 
ಅವರೊಮ್ಮೆ ಈ ಪುಸ್ತಕವನ್ನು ಓದಲೇ ಬೇಕು. ನಿಜವಾಗಿಯೂ ತಮಗೆ ಜೈನಧರ್ಮದಲ್ಲಿ 
ನಿಷ್ಪಕ್ಷಪಾತ ಬುದ್ಧಿಯುಂಟೆಂದು ಸ್ಪಷ್ಟವಾಗುತ್ತದೆ. ಇರಲಿ. ತಾವು ಕೈಕೊಂಡ ಪ್ರಯತ್ನವು 


ಸ್ತುತ್ಯವಾದುದು. 


ಈ ಎಲ್ಲಪುಸ್ತಕಗಳೂ 
ಸತ್ಯಶೋಧನ ಪ್ರಕಟನಾಲಯ, ಕೋಟಿ, ಬೆಂಗಳೂರು 
ಇವರಲ್ಲಿ ದೊರೆಯುತ್ತವೆ. 


